UNIVERSAL 
LIBRARY 


OU 200921 


AdVddl | 
IVSHAINN 


ಇರುವಂತಿಗೆ 


ಕೆ. ಎಸ್‌, 


ಪ್ರಕಾಶಕರು: 
ಡಿ.ವಿ.ಕೆ. ಮೂರ್ತಿ 
ಮೈ ಸೂರು 


ಮೊದಲ ಮುದ್ರಣ: ೧೯೫೨ 


ಎಲ್ಲ ಹಕ್ಕುಗಳೂ ಗ್ರಂಥಕರ್ತರವು 


ಜಿ. ಹೆಚ್‌, ರಾನುರಾವ್‌, ಬಿ. ಎಸ್‌ಸಿ, 
ಮೈಸೂರು ಪ್ರಿಂಟಿಂಗ್‌ ಮತ್ತು ಪಬ್ಲಿಹಿಂಗ್‌ ಹೌಸ್‌ 
ಮೈಸೂರು 


ಅಣ್ಣ ನಿ.ಸಿಲೆ ಅವರಿಗೆ 


I drean’d I lay where flowers were springing 


Gaily in the sunny beam, 


— ROBERT BURNS 


ಮುನ್ನುಡಿ 


ಇದು "ಇರುವಂತಿಗೆ; ನನ್ನ ಐದನೆಯ ಕವನ ಸಂಗ್ರಹ. ಗಾತ್ರ 
ಚಿಕ್ಚದಾಗಿ ಹೆಸರು ಒಪ್ಪೀತು. ಇದರ ಗುಣ ಹೇಗೊ! ಅಲ್ಲದೆ, ಈ 
ಹೊವಿನ ದಳಗಳೆಲ್ಲ ಒಂದೇ ಬಣ್ಣ ಹೊರಲಿಲ್ಲ ಎನ್ನುವ ಬೀಕೆಗೂ 
ಸ್ಥಳವಿದ್ದೀತು. ಆಗಲೂ ಈ ತೆಳುಗೆಂಪಿನ ಇಕ್ಳಟ್ಟಾದ ಹೆಸರು ಬೇರೆ 
ಯೋಚನೆಗೆ ದಾರಿಕೊಡದು. ನನ್ನನ್ನು ಎಂದೂ ಪ್ರೀತಿಯಿಂದಲೆ ಕಾಣು 
ತ್ತಿರುವ ಕನ್ನಡ ಜನತೆಗೆ ಇದನ್ನು ನನ್ನ ಇನ್ನೂ ಒಂದು ಉಡುಗೊರೆ 
ಯಾಗಿ ಸಲ್ಲಿಸಿದ್ದೇನೆ. ಬಿಡಿಸಿ ತಂದ ಹೂವು ಹತ್ತೂ ಜನದ ಸಂತೋಷದ 
ಮುಡಿಯಲ್ಲಿ ಮಿನುಗಲಿ ಎನ್ನುವ ಒಂದು ಆಸೆ. ಆ ಸಂತೋಷನೆ ಒಂದು 
ಮಹದೈಶ್ಚರ್ಯ; ಅದನ್ನು ಸೇರಿನ ಅಳತೆಯಲ್ಲಿ, ತಕ್ಕಡಿಯ ತೂಕದಲ್ಲಿ 
ಹಿಡಿಯುವುದು ಸಾಧ್ಯವಿಲ್ಲ. 

ನನ್ನೊಬ್ಬನ ಸಂತೋಷಕ್ಕಾಗಿ ನಾನು ಕವಿತೆ ಕಟ್ಟುತ್ತಿಲ್ಲ , ಅಷ್ಟೆ 
ಆಗಿದ್ದರೆ, ಬರೆದೆ ಹೊರೆಯನ್ನು ಬಚ್ಚಿಡಲು ನನ್ನ ಮನೆಯಲ್ಲೆ ಸಾಕಷ್ಟು 
ಸ್ಥಳವಿತ್ತು. ಇದನ್ನು ಅಚ್ಚಿನ ಮನೆಗೆ ದಬ್ಬುವ ಪ್ರಮೇಯವಿರಲಿಲ್ಲ: 
ಆದರೆ ಜನತೆಯಲ್ಲಿ ಸೇರಿಕೊಂಡು ಅವರಿಂದ ಹಿರಿದ ಸಂಪತ್ತನ್ನು ಹಾಗೆ 
ಹಗೇವಿನಲ್ಲಿ ಮುಚ್ಚಿಡುವುದು ಕೃತಜ್ಞತೆಯ ಕುರುಹೆಲ್ಲ. ಕನಿತೆ ಕೂಡ 
ಕಟ್ಟುವ ತನಕ ಕನಿಯ ಅಧೀನ; ಕಟ್ಟಿದ ಮೇಲೆ "ಗಂಡನ ಮನೆಗೆ ಕಳಿಸಿ 
ಕೊಟ್ಟ ಮಗಳಂತೆ? ಪರಾಧೀನ. ಬಿಟ್ಟು ಬಾಳುವುದೆ ಇಲ್ಲಿ ಸ್ನೇಹ. 

ಈ ಇಪ್ಪತ್ತು ವರುಷಗಳಲ್ಲಿ' ಕನ್ನಡ ಕಾವ್ಯಜಗತ್ತಿ ನಲ್ಲಿ ಎಷ್ಟೊ 
ಮರುಭೂಮಿಗಳು ಹಸುರಾಗಿನೆ, ಹೊನ್ನಾಗಿನೆ ; ಹೊಸ ಧ್ವನಿಗಳು ಕೇಳಿ 
ಬರುತ್ತಿವೆ. ಹಿರಿಯರಿದ್ದರು, ಹಿರಿಯರಿದ್ದಾರೆ. ಹಿಮವತ್ಸರ್ವತವಿದೆ 
ಎಂದು ಚಾಮುಂಡಿಬೆಟ್ಟಿ ಹಾರಿಹೋಗಿಲ್ಲ; ಕಿರಿಯರೂ ಆಶ್ಚರ್ಯಕರ 
ವಾದ ಕೃತಿಗಳನ್ನು ರಚಿಸುತ್ತಿದ್ದಾರೆ. ಎದುರುಗಾಳಿಗೆ ಹೆದರಿ ಯಾರೂ 
ಮನೆಯೊಳಗೆ ಮೂಲೆ ಹಿಡಿದಿಲ್ಲ. ಅವರು ಧೈರ್ಯವಾಗಿ ನಡೆದ ದಾರಿ 
ಯಲ್ಲಿ ಇವರು ನಿರ್ಭಯವಾಗಿ ಸಾಗುತ್ತಿದ್ದಾರೆ. ಅವರು ತೆರೆದ ಹೊಸ 
ಹೊಸ ಲೋಕಗಳಲ್ಲಿ ಇವರ ಕಣ್ಣು ಯಾತ್ರೆಮಾಡುತ್ತಿದೆ. ಅವರ ತೆಂಗಿನ 
ತೋಟದಲ್ಲಿ ಇವರು ಮಲ್ಲಿಗೆಯನ್ನು ಹಬ್ಬಿಸುತ್ತಿದ್ದಾರೆ. ವಿವೇಚನೆಗೆ, 


vi 


ವಿಮರ್ಶೆಗೆ ಕೂಡ ಅವಕಾಶವಾದದ್ದು ಆ ಹಿರಿಯ ಕನಿಗಳಿಂದಲೆ, ಈ 
ಕಿರಿಯ ಉತ್ಸಾಹಿ ಕನಿಗಳಿಂದಲೆ. ಮೊದಲು ಹೊಸ ಮಾರ್ಗವಾಗಿ 
ಹೊರಟದ್ದು ಇಂದು ಒಂದು ಹೊಸ ಸಂಪ್ರದಾಯವಾಗಿದೆ. ಈ ಸಂಪ್ರ 
ದಾಯವನ್ನೂ ಯೋಗ್ಯರೀತಿಯಲ್ಲಿ ಹಿಂದೆ ಹಾಕಿ ಬೇರೆ ಬೇರೆ ಸಂಪ್ರ 
ದಾಯಗಳು ಬಂದಾವು; ಬರುತ್ತಿವೆ. ಆಗಲೂ ನಿಜವಾದ ಕವಿತೆ 
ಯಾವ ಕಾಲದ್ದಾಗಲಿ ಉಳಿಯುತ್ತದೆ ; ಅದಕ್ಕೆ ಏನು ಭಯವೂ ಇಲ್ಲ. 
ನೂತನ ಕವಿತೆಗೆ” ಅದು ಸಹಿದಾ ಕೈಮರವಾಗುತ್ತದೆ; ಕಾವ್ಯಸತ್ಚದ 
"ಮಾನದಂಡುವಾಗುತ್ತಿದೆ. ಚಕ್ರ ಹೀಗೆ ಉರುಳುತ್ತಿದೆ. 
ನನ್ನ ಬಗೆಗೆ ಕನ್ನಡಜನಕೆ ಪ್ರೀತಿಯಿಂದ ಕಾಣುತ್ತಿದೆ ಎಂದು 
ಹೇಳಿದೆ. ಹೀಗೆಂದ ಮಾತ್ರಕ್ಕೆ ನನ್ನ ಕೃತಿಗಳಲ್ಲಿ ಎಲ್ಲವನ್ನೂ ಎಲ್ಲರೂ 
ಮೆಚ್ಚುತ್ತಾರೆಂಬ € SS ನನಗೆ; ಅಹಂಕಾರಕ್ಕೂ ಕ ಕಾರಣವಲ್ಲ. 
ಜನತೆ ಕವಿತೆಗೆ ಒಲಿಯುವುದು ಹತ್ತೂಜನ ಸಹೃದಯರ ರಾಯಭಾರ 
ದಿಂದಲೆ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಆ ಹತ್ತೂಜನದ 
ಆಯ್ಕೆಯೂ ಹದಿನಾರು ಬಗೆಯಾಗುವುದು ಕಂಡ ವಿಷಯ. ಹೀಗೆ 
ಆಯ್ಕೆಗೆ ಎಡೆಗೊಡುವಂಥ ಕೃತಿಗಳೂ ಒಳ್ಳೆ ಯವೆ. ಅಂಥವೆ ಬಹಳ. ಅವ 
ರವರಿಗೆ ಇಷ್ಟವಾದದ್ದನ್ನು ಅವರವರು ಆರಿಸಿಕೊಳ್ಳುತ್ತಾರೆ. ಅದೂ ಸರಿಯೆ! 
ನಾನು ಆಗಾಗ ಬರೆದ ಶವಿಶೆಗಳನ್ನು-ಒಂದೊಂದು ಸಲ ಅನು 
ಪೂರ್ತಿಯಾಗುವ ಮುನ್ನವೆ--ಅಣ್ಣ "ನಿ.ಸೀ' ಅವರಿಗೆ ತೋರಿಸುವುದು 
ರೂಢಿಯಾಗಿದೆ. ನನ್ನಿಂದ ಅವರಿಗೆ ಏನು ಕಾಟಿವಾಗಿದ್ದರೂ, ನನಗೆ 
ಅನರಿಂದ ಅಮಿತ ಲಾಭವಾಗಿದೆ. ನನ್ನಂಥ ಕಿರಿಯರ ವಿಷಯದಲ್ಲಿ 
ಅವರಿಗಿರುವ ಆದರ ಅಭಿಮಾನಗಳನ್ನು ನಾನು ತಕ್ಕಮಟ್ಟಿಗೆ ಸೂರೆ 
ಗೊಂಡಿದ್ದೇನೆ. ನಿಜವಾಗಿ ಅವರು ನನ್ನ ಕವಿತೆಯ ಬಹುಭಾಗಕ್ಕೆ 
ಅಧ್ಯಕ್ಷರು. ಅವರು ಧೈರ್ಯಕೊಡುತ್ತಲೆ ಇರುವುದರಿಂದ ಈ ಕೃತಿಯೂ, 
ನನ್ನ ಉಳಿದ ಕೆಲವು ಕೃತಿಗಳಂತೆ ಮೈ ಗೂಡಿತು. ನಾನವರಿಗೆ ಚಿರಖುಣಿ 
ಎಂದಿಷ್ಟುಮಾತು ಹೇಳಿದರೆ ನನ್ನ ಮನಸ್ಸಿಗೆ ಸಾಲದು ; ಹೆಚ್ಚು ಮಾತು 
ಳಸುವುದಕ್ಕೆ ಬಾಯಿಬರದು. ಈ ಕೃತಜ್ಞತೆಯ ಮೌನಮೂರ್ತಿ 


ಯಾಗಿ ಬಂದಿದೆ “ಇರುವಂತಿಗೆ. 
ಣೆ. ಎಸ್‌. ನ. 


ne ಠ೧_ಬ (೧೮ ಛಿ. | ೮ ಎಒ ಓಔುಿ ಬ್ರ 


೧೦ 
೧೧ 
೧೨ 
೧ತ್ಲ 
೧೪ 


ಅಕ್ಲಿಯಾರಿಸುವಾಗ . 
ಮುಳ್ಳು * 
ಕಾರಣ ಯಾರಿಗೆ ಗೊತ್ತು 
ನಿನ್ನೊಲುಮೆ 

ಚಿಂತೆಗೆ ಕಣ್ಣ ತೆತ್ತವಳೆ! 
ನೀರಿಗೆ ಬಿದ್ದೆ ಹೆಣ್ಣು 
೨೬-೧-೫೦ 
೧೫-೮-೫೦ ; 
ಶ್ರೀಕೃಷ್ಣನಂತೊಂದು 

ಮುಗಿಲು 

ತೇರು ಬಂತ್ಕು ದಾರಿ 
ಜಯದ್ರಥನ ಕೊಲೆ . 
ದೀಸಾವಳಿ 
ಬೆಳಗಿನ ತೋಟಿದೆಲ್ಲಿ . 
ಶಿವರಾನುರಾಯರು . 


೧೭೩ 
೧೮ 
೧೯ 


೧೮ 
೧೮ 
೧೯ 
೨೦ 

೨೧ 
೨೨ 
ಪತ್ತಿ 
೨೪ 
೨೫ 

೨೬ 
೨೭ 


ದೂರ್ವಾಸರಿಗೆ 
ಗಾಳಿ ಬೀಸುತ್ತಲ್ಲೇ 


ಬೀಸುತ್ತಲೇ ಇತ್ತು 


ಸೀತೆಯ ಭಾಗ್ಯ 


ಅನ ದ್‌ ತಸೆ 
ಷ್ಠ ಉ 


ಮಾಸ್ತಿಯವರ ಕವಿತೆ . 


(ಶ್ರೀ? ಅನರಿಗೆ 
ನಿನ್ನ ಹೆಸರು 


ಈ ಶಿಕ್ಷೆ ಯಾರಿಗೆಂದು? 


ನನ್‌ ಚಿನ್ನ 


ಎಳೆದೊ ಎಳೆದೂ ಇವಳು 


ನನ್‌ ಲಚ್ಮಿ 
ಉಸಿರಿನ ಹಡಗು 
ಪಂಪನಿಗೆ 

ಸಣ್ಣ ಸಂಗತಿ 


9 


೨೧ 


೨೭ 
೨೮ 
3೯ 
೩೧ 
೩೨ 
ಕಿ 
೩೪ 
ಕಹ 
ಪ್ಲಿಲೆ 
೩೯ 


ಅಕಿ ಯಾರಿಸುವಾಗ 
೦ 


ಅಕ್ಸಿ ಯಾರಿಸುವಾಗ ಚೆಕ್ಸ ನುಚ್ಚಿನ ನಡುವೆ 
ಬಂಗಾರವಿಲ್ಲದ ಬೆರಳು; 

ತಗ್ಗಿರುವ ಕೊರಳಿನ ಸುತ್ತ ಕರಿಮಣಿಯೊಂದೆ 
ಸಿಂಗಾರ ಕಾಣದ ಹೆರಳು; 


ಹೆರಳಿನ ಭಾರಕ್ಕೆ ತುಂಬಿರುವ ಕೆನ್ನೆಯಲಿ 
ಹದಿನಾರು ವರುಷದೆ ನೆರಳು; 

ದೀಸದಂತರಳಿದ ಸಿರಿಗಣ್ಣ ಸನ್ನೆಯಲಿ 
ಹುಚ್ಚು ಹೊಳೆ, ಮುಂಗಾರಿನುರುಳು ; 


ಕಲ್ಲ ಹರಳನು ಹುಡುಕಿ ಎಲ್ಲಿಗೋ ಎಸೆವಾಗ 
ಜಲ್ಲೆನುವ ಬಳೆಯ ಸದ್ದು; 

ಅತ್ತ ಯಾರೋ ಹೋದ ಇತ್ತ ಯಾರೋ ಬಂದ 
ಕಡೆಗೆಲ್ಲ ಕಣ್ಣು ಬಿದ್ದು, 


ಮನೆಗೆಲಸ ಬೆಟ್ಟದಷ್ಟಿರಲು ಸುಮ್ಮನೆ ಇವಳು 
ಚಿತ್ರದಲಿ ತೆಂದಂತೆ ಇಹಳು. 

ಬೇಸಿರಿಯ ಕಿರುಮುತ್ತು ನುಚ್ಚಿನಲಿ ಮುಚ್ಚಿರಲು 
ಹುಡುಕುತಿವೆ ಆ ಹತ್ತು ಬೆರಳು! 


ಮುಳು 
೪ 


ತೋಟವಿದೆ ತನಗೆ, ಸುಖಿ ತಾನು, ಎಂದನು ಮಾಲಿ; 
ಎಳನೀರು, ರಸಬಾಳೆ, ಕಸಿಮಾವು, ಚೆಂಜೇನು! 

ಬೇಕು ಬಾಳಿಗೆ ಒಂದು ತೋಟಿ, ಏನೇ ಇರಲಿ! 
ಚಿಂತೆಯೂ ಒಂದಿದೆ : ಇವನು ಕಾಯುವುದೆಂತು? 


ಬೇಲಿಯಿದೆ ಎಂದು ನಂಬಿದೆ ತೋಟ ; ಆ ಬೇಲಿ 
ಮುಳ್ಳಿರುವ ತನಕ ಆತಂಕ ತನಗಿಲ್ಲೆಂದು 

ನೆರೆ ನಂಬಿ ತಾನು ತುಂಬಿದ ಹೂವ ತೊಟ್ಟಿ ಹುದು. 
ತೋಟಕ್ಕೆ ಮುಳ್ಳು ಕಾವಲು ಎಲ್ಲ ಕಾಲದಲಿ. 
ಒಡೆಯನಿಗೆ ಹೇಳಿ ಬಾಗಿಲ ತೆರೆದು ಬರಬಹುದು ; 
ಕದ್ದು ಬಂದವರಿಗಿಲ್ಲಿದೆ ಮದ್ದು ; ಮುಳ್ಳಿ ಹುದು. 


ಕಾಯುತಿದೆ ಮುಳ್ಳು ತೋಟನನು. ಈ ಭೂಮಿಯನು 
ಕಾಯುತಿದೆ ಒಂದು ಕಾಣದ ಮುಳ್ಳು. ಮುಳ್ಳೆಂದು 
ಲಘುವಾಗಿ ನುಡಿಪರಾಶಕ್ತಿಗೆಲ್ಲಿದೆ ಹಾನಿ? 
ಲೋಕವನು ರಕ್ಷಿಸುವ ಮುಳ್ಳಲ್ಲ ನಿರಭಿಮಾನಿ! 


ಕಾರಣ ಯಾರಿಗೆ ಗೊತ್ತು 9 


ಮದುಶೆಯೆ ಹೆಣ್ಣು; ನಾಳೆಯೆ ಮದುನೆ ; ಇವಳೇಕೆ 
ಮೂಲೆಯ ಹಿಡಿದು ಮಲಗಿಹಳು? 

ಬಿಳಿವಲ್ಲಿ ಬೆನ್ನ ಹತ್ತಿರವಿಹುದು ; ಹೂದಂಡೆ 
ಹೆರಳಲ್ಲಿ ; ಮಾತಿಲ್ಲ; ಉಸಿರು. 


ಥಳ ಥಳಿಸುವ ಕಣ್ಣ ಮುಚ್ಚಿ, ಕೆದರಿದ ಕುರುಳ 
ಹತ್ತಾರು ದಿಕ್ಕಿಗೆ ಹರಿಸಿ, 

ಹೊದಿಕೆಯ ಹೊರಗೆ ಮುಂಗೈ ಬೀಸಿ, ನಡುಬೆರಳ 
ಉಂಗುರದ ನಡುಹರಳ ಜ್ವಲಿಸಿ, 


ಬೆನ್ನ ಸೆರಗಿನ ಮೇಲೆ ಅರಿಯದೆ ತಂಗಿದ 
ಜರತಾರಿ ಹೂನನು ಮರೆತ್ಕು 

ತಲೆಯಿಟ್ಟ ತುಂಬುದಿಂಬಿನ ಮೇಲೆ ಹಣೆಗಿಟ್ಟ 
ಕುಂಕುಮದ ಒತ್ತನು ಕುರಿತು 


ಏನೇನೊ ಮಾತು- ದೇವರು ಬಲ್ಲ! ಮಾತೆಲ್ಲ 
ಹೊಂದದೆ ಒಡೆದ ಕಿರುಮುತ್ತು ; 

ಮನಸಿನ ಮೇಲುಮೂಳಿಗೆಯಲ್ಲಿ ಬೆಳಕಿಲ್ಲ. 
ಕಾರಣ ಯಾರಿಗೆ ಗೊತ್ತು? 


ಲುವೆ 
ನಿನ್ನೊಲುಮೆ 


ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು 
ಚಂದ್ರಮುಖಿ ನೀನೆನಲು ತಪ್ಪೇನೆ 9 
ನಿನ್ನ ಸೌಜನ್ಯವೇ ದಾರಿನೆರಳಾಗಿರಲು 


ನಿತ್ಯಸುಖಿ ನೀನೆನಲು ಒಪ್ಪೇನೆ? 


ನಿನ್ನ ನಗೆಮಲ್ಲಿಗೆಯ ಪರಿಮಳದ ಪಾತ್ರೆಯಲಿ 
ಬೆಲ್ಲಿಸೂಸುವ ಅಮೃತ ನೀನೇನೆ! 

ನನ್ನ ಕನಸುಗಳೆಲ್ಲ ಕೈಗೊಳುವ ಯಾತ್ರೆಯಲಿ 
ಸಿದ್ಧಿಸುವ ಧನ್ಯತೆಯು ನೀನೇನೆ! 


ನಿನ್ನ ಕಿರುನಗೆಯಿಂದ, ನಗೆಯಿಂದ, ನುಡಿಯಿಂದ 
ಎತ್ತರದ ಮನೆ ನನ್ನ ಬದುಕೇನೆ! 

ಚಂದ್ರೆನಲಿ ಚಿತ್ರಿಸಿದ ಜೆಲುನಿನೊಳಗುಡಿಯಿಂದ 
ಗಂಗೆ ಬಂದಳು ಇದ್ದ ಕಡೆಗೇನೆ | 


ಚಿ೦ತೆಗೆ ಕಣ ತೆತ್ತ ವಳ! 


ಚಿಂತೆಗೆ ಕಣ್ಣ ತೆತ್ತವಳ, ಚಿಲುಕದಮೇಲೆ 
ಮುಂಗೈಯನೂರಿ ನಿಂತವಳೆ, 

ಬಿಂದಿಗೆ ಹೊರಡಿ ಸೋತವಳೆ, ಸಣ್ಣಗೆ ಒಳಗೆ 
ಚಿಂತೆ, ಏತರ ಚಿಂತೆ, ನಿನಗೆ? 


ಚಿಂತೆಗೆ ಕಣ್ಣ ತೆತ್ತವಳೆ, ತುರುಬಿನ ತುದಿಗೆ 
ಒಂದೆ ಹೂವನು ಮುಡಿದವಳ್ಳೆ 

ಒಂದೊಂದೆ ಬಳೆಯ ತೊಟ್ಟವಳೆ, ಈ ಮನೆಯೊಳಗೆ 
ಚಿಂತೆ, ಏತರ ಚೆಂತೆ, ನಿನಗೆ? 


ಚಿಂತೆಗೆ ಕಣ್ಣ ತೆತ್ತವಳೆ, ಹತ್ತಿದ ದೀಪ 
ಮಂಕಾಗಿ ತೋರಿ ನಿಂತವಳ್ಳೆ 

ಸಂತೆಗೆ ಹೋಗಿ ಬರಿಗೈಲೆ ಬಂದೆಯ, ಸಾಪ! 
ಚಿಂತೆ, ಏತರ ಚಿಂತ್ಕೆ ನಿನಗೆ? 


ನಿನಗಾವ ಚಿಂತೆ ಚಿಕ್ಕವಳೆ, ಚಿನ್ನದ ಬಳೆಗೆ 
ಒಪ್ಪುವ ತುಂಬುಗೈ ಯವಳೆ ! 

ಗಾಳಿಯ ಸುಳಿಗೆ ಹೂವಾದ ಮಲ್ಲಿಗೆಯೆರಕಳೆ, 
ಬಂಡಿಯ ದನಿಗೆ ಬೆಚ್ಚುವಳ |. 


ನಿನಗಾವ ಚಿಂತೆ, ಚಿಕ್ಕವಳ್ಳೆ ತುಂಬಿದ ಮನೆಗೆ 
ಘನವಾಗಿ ಬಂದ ಗುಣದವಳ್ಳೆ 

ನುಡಿದೊಂದು ಮಾತು ಸಾಕೆನುವ ಇನಿದನಿಯನಳೆ, 
ತಲೆತಗ್ಗಿ ನಾಚಿ ನಡೆಯುವಳೆ? 


ಮಳೆ ಬಿದ್ದು , ಕೆರೆ ತುಂಬಿ ನೀರು! ಮಿಂಚುವ ನೀರ್ಕು 
ಬರಿ ನೀರೆ? ಥೇಟು ಪನ್ನೀರು! 

ಅತ್ತಿತ್ತ ನೆಲ ಹೊವ ತೇರು; ಅಲ್ಲಿಗೆ ಬಾನು 
ಇದ್ದೀತು ಒಂದೆರಡು ಮಾರು! 


ಮನೆಗಿಂತ ಬಾನು ಎತ್ತರವೆ? ಆದರೆ ಏನು? 
ಬಾನಿಗೆ ತಾರೆ ಹತ್ತಿರವೆ? 

ಏನಂಥ ಬೆಟ್ಟಿ ಹೊತ್ತಿರುನೆ? ಸುಮ್ಮನೆ ನೀನು 
ಸೊಂಪಾಗಿ ನಿಲುವುದುತ್ತರವೆ? 


ತೋಟದ ಮೇಲೆಲ್ಲ ತೆಂಗು; ತೆಂಗಿನ ಮೇಲೆ 
ತೆರೆದೆ ಹೋಟಾಕಿಯ ರಂಗು! 

ಗೊನೆ ಬಿಟ್ಟ ರಸಬಾಳೆ ಕಂದು ಹಣ್ಣಿನ ಮೇಲೆ 
ಹುದುಗಿತ್ತು ಗಿಣಿಯೊಂದು ಬಂದು. 


ನೀಣೆಗೆ ತಂತಿಯ ಚಿಂತೆ; ತಂತಿಗೆ ತನ್ನ 
ಹುಡುಕುವ ಬೆರಳಿನ ಚಿಂತೆ; 

ಬೆರಳಿಗೆ ಉಂಗುರದ ಚಿಂತೆ ; ಚಿಂತೆಗೆ ತನ್ನ 
ಮಡಿಲ ತುಂಬುವುದೊಂದೆ ಚಿಂತೆ. 


ಇಲ್ಲದ ಸಲ್ಲದ ಚಿಂತೆ; ಅದು ಬಂದಂತೆ 
ಹೋದೀತು ಇರಲೊಂದು ಗಳಿಗೆ! 
ಸಂಶಯ ನನಗಿಲ್ಲ, ಜೆಲುನೆ , ಇ ಚಿಂತೆ; 
ಚಿಂತೆಯಿಲ್ಲದೆ ಚಿಲುವು ಚಿಲುನೆ 


ನೀರಿಗೆ ಬಿದ ಹೆಣು 
ಎ € 


ನೀರಿಗೆ ಬಿದ್ದ ಹೆಣ್ಣು ತಾವರೆಯ ತೆನೆಯಾಗಿ 
ಹೂವಾಗಲಿಲ್ಲ ಕೆಂಪಾಗಿ. 

ಸಾವಿನಲಿ ಶಾಂತಿ ಉರುಳಿತ್ತು ಶಲೆಕೆಳಗಾಗಿ 
ಆ ಎಲ್ಲ ನೋವು ತಂಪಾಗಿ. 


ನೀರಿಗೆ ಬಿದ್ದ ಹೆಣ್ಣು ಒಂದೇ ಮುಳುಗು ಮುಳುಗಿ 
ಕಂಡಿತ್ತು ಸಾವಿನ ಯುಗಾದಿ. 

ಸುತ್ತೆಲ್ಲ ಕಿತ್ತು ಬಿದ್ದಿ ತ್ತು ಆಸೆಯ ಜೋಲಿ 
ತಿಕೆದಿತ್ತು ಹುಡಿಮಣ್ಣ ಹಾದಿ. 


ನೀರಿಗೆ ಬಿದ್ದ ಹೆಣ್ಣು ಯಾರಿಗೂ ಹೇಳದೆಯೆ 
ಆಗಿತ್ತು ಕೆರೆಗೆ ಆಹುತಿ. 

ಹಾಲ ಕಾಣದ ಬದುಕು ಕುಡಿದಿತ್ತು ಕೆರೆಯನೆ; 
ಅಲ್ಲಿತ್ತು ಅದರ ಸದ್ಗತಿ. 


ಗಂಡೆ ಬಂದನು ಕಡೆಗೆ ನಡೆಬಂದೆ ಕಂಬದೊಲು ; 
ಹತ್ತು ಜನ ಅಲ್ಲೆ ಒದಗಿದರು. 

ಬೆಂಕಿ ಹೆಣವನು ನುಂಗಿ ಬೆಂಬೂದಿಯಾಗಿರಲ್ಕು 
ಉಳಿದವರು ಊರ ಸೇರಿದರು. 


ನೀರು ಮುಗಿಸಿದ ಕಥೆಗೆ ಬೆಂಕಿ ಮಂಗಳ ಹಾಡಿ 
ನಡೆದಿತ್ತು ದೈವ ಸಂಕಲ್ಪ. 

ಇಂಥ ಬಾಳಿಗೆ ಸಾವೆ ನಂದನದ ಕೆರಿ. ಕೋಡಿ; 
ಮಸಣದಲಿ ಮಾತ್ರ ಸುಖತಲ್ಪ . 

ಹೆಣ್ಣು ಸತ್ತಳು ಏಕೆ? ನೆರೆಯ ನಿರ್ಭಾಗ್ಯರಿಗೆ 
ಸಂಶಯದ ಮೇಲೆ ಸಂಶಯ. 

ಕಾರಣದ ಬಂಗಾರ ಬೇಟಿ ಫಲಿಸದೆ ಕಡೆಗೆ 
ಸತ್ತವಳ ಮೇಲೆ ಸಂಶಯ. 


ಕಯ್ಯಾರ ಕೆರೆಗೆ ತಳ್ಳಿದನೆ ಮಡದಿಯನಿನನು? 
ಯದಲಿ ತೀರ್ಪು : ನಿರ್ದೋಷಿ. 
ಗದ್ದಲದ ಗಡಸು ನಾಲಗೆಯೆ ಗಂಡಲ್ಲಿನನು ; 
ಊರು ಕಂಡಂತೆ ಮಿತಭಾಷಿ. 


ಸತ್ತವಳ ಮೇಲೆ ಸಂಶಯ.--ಊರಿಗಿವನಂಥ 
ಮಾದರಿಯ ಗಂಡ ಆಭರಣ. 

ಸತ್ತವಳು ಇಳಿದು ಸತ್ಯ ಹ 
ಸಂಗತಿಗೆ ಇಸ 


ನೀರಿಗೆ ಬಿದ್ದ ಹೆಣ್ಣಿ ಗಂಡನ ಹಣೆಯ ಮೇಲೆ ' 
ಬಿಡುಗಡೆಯ ನಿರ್ಭಯದ ತಿಲಕ. 

ಎಡೆಯಲಿ ಏನೊ ಎಂತ್ಕೊ ತೋರುವ ಮುಖದ ಮೇಲೆ 
ಎಷ್ಟೊಂದು ನೋವು, ನಾಟಕ | 


ಗ್‌ 


25 
೮ 
GL dL 


dl ನ 


ಣ್ಣು (ಊರಿಗೆ ಇಲ್ಲ ಕಣ್ಣು): 
ಣ 
ಶಲ ಸ i 
ಸ್ಟ ? ಕಾದಿದೆ ಬೇಕಿ ಹೆಣ್ಣು 
ು ಹೇಳಿದನೊಬ, ನಂಟಿ, 


₹೭ @ 
ಚ 


ಕು 


2೬ 
ಪ 
“2 


ತ್ತರ ಎ 


GL 


ಭ್ರ 


ಬ್ಬ 


ಕನಿಕರದಿಂದ ಬಂದ ಕುರಿಯೊಂದು ನುಡಿದಿತ್ತು : 
ಮುಗಿದಿತ್ತು ಹೆಣ್ಣ ಹಣೆ-ಬರಹ. 

ಮಾನವ ಜನ್ಮಧಾರಿ ನರಿಯೊಂದು ನಕ್ಕಿತ್ತು 
ನೀರಿಗೆ ಜಾರಿ ಬಿದ್ದ ನಿಷಯ. 


೨೬-೧-೫೦ 


ತಲೆಯ ಮೇಲಿನ ಹೆಜ್ಜೆ ಎಂದೋ ತೆರಳಿತು 
ಪಡುವಲಿನ ಬಿಳಿ ಕೆಂಪು ನೀಲಿ ನೀರನು ದಾಟಿ, 
ಮರಕತ ದ್ವೀಪಷದರಮನೆಗೆ. ದಣಿಗೂ ದಣಿವು! 
ಇತ್ತ ಈ ಬಿಡುಗಡೆಯೊ ಮೈಮುರಿದು ಸರಶಿನನ 
ತ್ರಿಶೂಲದಂತಾಯ್ತು ನೋಡುವ ಕಣ್ಣಿಗೆ! 


ತಲೆಯ ಮೇಲಿನ ಹೆಜ್ಜೆ. ಈ ಮಾತು ಮುಗಿಯಿತು; 
"ಹೆಜ್ಜೆ ಯೇ ಅಲ್ಲ ಮಕುಟದ ಮುತ್ತು ಅದು, 
ಇರಲಿ ರಾಜತ್ವ ನೆಸಮಾತ್ರ? ಎನುವಂತಿಲ್ಲ, — 
ಮಕುಟ ರಹಿತ ಸಾಮ್ರಾಜ್ಞಿ ಭಾರತಲಕ್ಷ್ಮಿ, 
ರಾಜತ್ತ ರಹಿತ ರಾಜ ಸಂಗ ನ 


ನೆನೆ ನೆನೆ ಓ ಮನವೆ ನಿನ್ನ ಎದೆಗತ್ತಲೆಯೆ 
ಬಲಿಗೊಟ್ಟ ತಂದೆ ಬಾಳಿನ ಚಂದ್ರಬಿಂಬವನು. 
ಆ ನೋಟಿ ನಿನ್ನ ಕಣ್ಣಾಗಿ, ಅಮೃತನೆ ತುಂಬ್ಕಿ 
ಗಾಂಧಿಜಿಯ ಮಂದಹಾಸವೆ ಗುರುವಾಗಲಿ! 


ಬಾಂಬಿನ ಆಲಂಕಾರ ನಿನಗಿಲ್ಲ, ತಾಯೆ, 
ಶಾಂತಿ ಪಿ ಯೆ, ಚಂದ್ರಕಾಂತಿ ಪ್ರಿಯೆ, 
ಗಂಗಾ ಹ ನವನದೀ ನ ತ್ರೈ 
ಉಪರಿಷದ್ದಿನಿನ ಹೋಮಾಗ್ನಿ ಬ] 


ಚಳಿಗಾಲ ಬಂದಿರಲು, ಮುದುಕಿ ಮುನ್ಮೂಲೆಯಲಿ 
ಒಂದು ತಡಿ ಕೆಂಡದೆದುರಿನಲಿ ಮೈ ಹಿಡಿಯಾಗಿ 
ಬೆದರಿ ಕುಳಿತಂತೆ, ಚಿಂತೆಗೆ ಆತ್ಮವನು ತೆತ್ತು 
ಸಂಗ್ರಾಮ ಭೀತಿಯಲಿ ಸೋತು ಸೊರಗಿ ಜಗತ್ತು 
ದೂರ ; ಸಭೆಗಳಲಿ ಮುಗಿಯುವ ಮುನ್ನ ಎಚ್ಚ ರಿಸು. 
ನಿನ್ನ ಗಂಭೀರನಾಣಿಯ ೫. 


ಬೆಳ್ಳರಿಯ ಬೀಸಿ ಶಾಂತಿಯ ಶಿಶುವನುಪಚರಿಸು; 
ಆದು ಬೆಳೆದು ಲೋಕನಾಯಕನಾಗಿ ರಾರಾಜಿಸಲಿ! 


ಜಗಜ್ಜನನಿಯಲ್ಲ ನೀನು; ಜಗನ್ಮೋಹಿನಿಯೂ ಅಲ್ಲ; 
ಜಗದ್ಧಾತ್ರಿಯಾಗಿರು ನೀನು; ಆಹಿಂಸಾವತ್ಸಲೈ, 
ನಿನ್ನ ಶಾಸನವಿದು (ನಡೆ ನಗಾರಿಯ ಮೇಲೆ ; 

ಈ ಧರ್ಮ ನಿನ್ನ ಬಾವುಟದ ಇನ್ನೂ ಮೇಲೆ) : 


“ವಯಂ ಪುನಃ ಏವಂ ಆಚಕ್ಷಾಮಹ್ಯೊ 

ಏನಂ ಭಾಷಾಮಹೇ, ಏವಂ ಪ್ರರೂಪಯಾಮ, 
ಏವಂ ಪ್ರಜ್ಞಾಸಯಾಮ,-- 

ಸರ್ವೇ ಪ್ರಾಣಾಃ, ಸರ್ವೇ ಭೂತಾ ಸರ್ವೇ ಜೀವಾ, 
ಸರ್ವೆ ಸತ್ವಾಃ, 

ನ ಆಜ್ಞಾ ಸಯಿತವ್ಯಾಃ 

ನ ಪರಿಗ್ರಹೀತವ್ಯಾಃ 

ನ ಪರಿತಾಪಯಿತವ್ಯಾಃ 

ನ ಉಪದ್ರೋತವ್ಯಾಃ 

ಆರ್ಯವಚನಮೇಶತ್‌ 


ಓಂ ತತ್‌ಸತ್‌.? 


೧೦ 


೫-ಲಿ-ಜಲಿ 


ಈ ಧ್ವನಿಯೆ ಬೇರೆ; ಈ ನೋಟ ಚಂದ್ರನ ತೋಟಿ; 
ಇದರ ಕಣಿ ಬೇರೆ; ಇದು ತಾನೊಂದೆ ಸಾರುತಿದೆ 
ಯುದ್ಧ ಕೂಡದೆಂದು. ಅತ್ತ ಅಸ್ತ್ರದ ನೋಟ 

ಆರ್ಧ ಭೂಮಿಗೆ ಸದಾ ಸರಿಯೆಂದು ತೋರುತಿದೆ. 
ಕೊಲೆಮನೆ; ಕಡುಗತ್ತಿ, ಕುರಿಮರಿಯ ಕುಣಿದಾಟ 
ಬೇಕು ಮಾನವನ ದಾನವತೆಗೀ ರಾತ್ರಿಯೂಟ | 


ಈ ಧ್ವನಿಯೆ ಬೇಕೆ! ಬಾಂಬಿಗೆ ಹೆದರಲಿಲ್ಲ ಇದು ; 
ಕತ್ತಿಯಲಿ ಕೆತ್ತಿದ ಸ್ವತಂತ್ರತೆಯನರಿಯದಿದು ; 
ನೆತ್ತರಲಿ ಬರೆದ ನಾಗರಿಕತೆಯ ಕುರಿಯವಿದು ; 
ಶಸ್ತ್ರವನು ನಂಬಿ ಶಾಂತಿಯ ಸೋಗ ಹಾಡದಿದು. 
ಈ ನಾಡು ಬೇಕಿ, ಇದು ನಡೆವ ದಾರಿಯೆ ಬೇರೆ; 
ಇದರ ನಡೆ, ನೋಟ, ನಂಬಿಕೆ, ಎಲ್ಲ ಬೇರೆ ಬೇರಿ! 


"ಇಂಡಿಯಾ? ಇಂಸಾದ ಹೆಸರು. ಏಷ್ಯದ ತಾಯಿ 
ಬೆಟ್ಟದಲಿ ಹಡೆದು, ನದಿಯಲಿ ತೊಳೆದು, ನಾಕದಲಿ 
ತೂಗಿ, ನೆತ್ತಿಗೆ ತಾರೆಗಳನೊತ್ತಿ, ಮುಗಿಲಲಿ ಸುತ್ತಿ, 
ಚಳಿಗಾಳಿ ಉರಿಗಾಳಿ ಬೀಸಿ, ಭುಜವನು ತಟ್ಟಿ 
ಜಗಜಟ್ಟಿ ಯಾಗಿಸಿದ ಹಿರಿಯ ಮಗಳೀ ನಾಡು |... 
ಆ ತಪೋವನಗಳಲಿ ನರ್ತಿಸುವ ನವಿಲ ನೋಡು. 


ದೇವದೂತರು ದಿಕ್ಕ ತೋರಿದರು ; ಶಾಂತಿಯಲಿ 
ಧನ್ಯರ್ಹಿಗಳು ಕಡೆದ ಬ್ರಹ್ಮಜಿಜ್ಞಾಸೆಯಲಿ 
ಧವಳಗಿರಿಯಂತೆ ಬೆಳಕಾದ ಸಿರಿಮೊಗನೆತ್ತಿ 
ಏಷ್ಯದ ಹಿರಿಮಗಳು, ಭರತನ ಸಾಕು-ತಾಯಿ 
ಸಾರುತಿಹಳಿಂದು ಎತ್ತಿದ ಕತ್ತಿಗಳ ತಡೆದು: 
ಶಾಂತಿ ಮೂಡದು ರಕ್ತಸಾತದಲಿ. ಶಾಂತಿರಸ್ತು. 


ಶೀಿೀ ಕಪ ನಂತೊಂದು ಮುಗಿಲು 
ಜೆ ಲಿ |) 
ಶ್ರೀ ಕೃಷ್ಣ ನಂತೊಂದು ಮುಗಿಲು 
ರಾಧೆಯಂತಿನ್ನೊಂದು ಮುಗಿಲು 
ಹೊಳೆದಾರಿ ಕಾಯುವ ಮುಗಿಲು 
ಜರತಾರಿ ಸೆರಗಿನ ಮುಗಿಲು 


ಬೆಣ್ಣೆಯ ಗಿರಿಯಂತೆ ಮುಗಿಲು ಅಲ್ಲೆ 
ಬಳಸುವ ಯಮುನೆಯ ಮುಗಿಲು 

ಗೋಪಿಯರ ತಂಡದ ಮುಗಿಲು ಬಲ್ಲೆ 
ಹರಿಗೋಲು ಹುಣ್ಣಿಮೆ ಹೊನಲು 


ಬಳ್ಳಿಯ ಮನೆಯಂತೆ ಮುಗಿಲು ಅಲ್ಲಿ 
ಹಳ್ಳಿಯ ಹಾಡಿನ ಹುಯಿಲು 
ಹೆಣಿಗೆ ಎಸೋಂದು ದಿಗಿಲು ನಿಲಿ 
ಲಾ ಟೆ ಣಿ 
ಕೆನ್ನೆಗೆ ಹೂವಿನ ನೆಳಲು 


ಿರುತಾರೆ ಮುಡಿದೊಂದು ಮುಗಿಲು ತನ್ನ 
ಚೆಲುವಿಗೆ ಬೆರಗಾದ ಮುಗಿಲು 

ಹೊಳಲನು ತುಟಿಗಿಟ್ಟಿ ಮುಗಿಲು ನಿನ್ನ 
ತುಟ ನನ್ನ ಕೊಳೆಲೆನುವ ಮುಗಿಲು 


ಬಾ ಬಾರೆ ಎನ್ನುವ ಮುಗಿಲು ಅಲ್ಲಿ 
ಬರಲಾರೆನೆನ್ನುವ ಮುಗಿಲು 

ಕೆನ್ನೆ ಕೆಂಸಾದೊಂದು ಮುಗಿಲು ಎಲ್ಲಿ 
ಇನ್ನೊಂದು ಮುಕ್ತ ನುವ ಮುಗಿಲು 


ಶಿ 


ಶ್ರೀ ಕೃಷ್ಣ ನಂತೊಂದು ಮುಗಿಲು 


ರಾಧೆಯಂತಿನ್ನೊಂದು ಮುಗಿಲು 
ಅಲ್ಲೊಂದು ಇಲ್ಲೊಂದು ಮುಗಿಲು 
ಮುಗಿಲೆಲ್ಲ ಕೃಷ್ಣನ ಕೊಳಲು 


ತೇರು ಬಂತು, ದಾರಿ 


೧ 

ಗಾಲಿ ಉರುಳಿದಂತೆ-- ಕಾಡಿನ 
ಗಾಳಿ ಹೊರಳಿದಂತೆ. 
ಬಾನ ದೇಗುಲದ 
ಬೆಳ್ಳಿ ಗೋಪುರದ 

ಘಂಟೆ ಮೊಳಗಿದಂತೆ, 
ಹಾಲು ಕಂಚಿನ 
ಹೊನ್ನ ಮುಂಚಿನ 
ಘಂಟೆ ಮೊಳಗಿದಂತೆ, 

ಊರ ದಾರಿಯಲಿ 

ಹೂವ ತೇರಿನಲಿ 


ಕೃಷ್ಣ ಬರುವನಂತೆ ! 


೨ 
ಎತ್ತಿ ನೋಡು ಕಣ್ಣ, ಬಾನಿಗೆ 
ಹತ್ತಿ ಹೊಳೆವ ಬಣ್ಣ! 
ಬೆಳೆದ ಭಕ್ತಿಯೇ ಊರ ದೇವರಿಗೆ 
ಶೇರು ಆಯಿತಣ್ಣ ! 
ಗುಡಿಯ ಮಟ್ಟಿದ 
ಗುಡುಗು ಹುಟ್ಟುವ 
ನಡೆದು ಬರುವ ಬೆಟ್ಟ! 
ಗಿರಿಯನೆತ್ತಿದ 
ಕೊಳಲ ಬಿತ್ತಿದ 
ಕೃಷ್ಣ ಬಂದುಬಿಟ್ಟ, 
ಚೆಲುವ ಬಂದುಬಿಟ್ಟ, ! 


೬ 
ಗೋಪಿ ನೀನೆ ಧನ್ಯೆ !- ಕೃಷ್ಣ 
ನಿನ್ನ ಕಂದನೇನೆ? 
ಇಲ್ಲಿ ನೋಡು ತಾನೇ ತನ್ನ 
ತೇರನೇರಿದಾನೆ! 
ಕೊಳಲ ಬಾರಿಸಡೆ 
ಜಗವ ತೋರಿಸದೆ 
ಹಿಗ್ಗಿ ಬರುತಿದಾನೆ. 
ಚರಣ ಚಂದ್ರಿಕೆಗೆ 
ಜೀವ ಹಿಗ್ಗುತಿದೆ 
ಕೃಷ್ಣ ಗ ಯತೆ 
ತೇರಮೇಲೆ ತಾನೆ, 


ಲ 


ತೇರು ಬಂತು ದಾರಿ ದಾರಿ! 
ಹಣ್ಣು ದವನ ಬೀರಿ! 
ಬೀದಿ ತಿರುಗಿನಲಿ 
ಜನದ ಕರಗಿನಲಿ 
ತೇರು ಬಂತು ದಾರಿ! 
ತಡೆದು ಗುಡುಗಿ ಬಹ 
ದೊಡ್ಡ ತೇರು, ಅಹ! 

ಬಿಡಿರಿ ಬಿಡಿರಿ, ದಾರಿ! 
ಮುತ್ತ ಮೆಟ್ಟಿ ರುವ 
ಮಕುಟವಿಟ್ಟಿ ರುವ 
ಕೃಷ್ಣ ಬಂದ, ದಾರಿ! 


(೪ 


೫ 
ಸೆರಗ ಸೆಳೆದರಿಯ, ಬೆಣ್ಣೆ ಕದ್ದರಿಯ ; 
ಚೆಲುವ ಬಂದ, ದಾರಿ! 
ಹಣೆಯ ಕತ್ತುರಿಯ, ತಿಲಕದಚ್ಚರಿಯ 
ಕಂದ ಬಂದ, ದಾರಿ! 


ಜಯದ: ಥನ ಕೊಲೆ 


ಆ ಭಿಮನ್ಯು ವಥೆಗೆ ಖತಿಗೊಂಡ ಪಾರ್ಥನ ಕಂಡು 
ಅಪಾರ ಕೃಪೆಯಿಂದ ಶ್ರೀ ಕೃಷ್ಣ ನೆರವಿಗೆ ಬಂದು 
ಸುದರ್ಶನವನೆಸೆಯಲಾ ಹೆಗಲ ಬಾನ್ಸೆ, ಅದು 
ಮರೆಮಾಡಿತಂತೆ ಆ ಸೂರ್ಯನುಂಡಲನವನು. 


ರನಿ ಮುಳುಗಿ ರಾತ್ರಿಯಾಯಿತು ಎನುವ ಭ್ರಾಂತಿಯಲಿ 
ತಲೆಯನೆತ್ತಿದ ಜಯದ್ರಥನ ತಲೆ ನಿನಿಷದಲಿ 

ನೆಲೆ ತಪ್ಪಿ, ದೂರದ ಸ್ಯಮಂತಪಂಚಕದೊಳಗೆ 
ಧ್ಯಾನದೊಳಗಿದ್ದ ವೃದ್ಧ ಕ್ಷತ್ರ ನೂರುನಿಗೆ 

ತಗುಲಿ, ಅವನನು ಕೊಂದು ಭೂಮಿಯಲಿ ಮಣ್ಣಾಯ್ತು: 
ಅಲ್ಪ ಸಂಗತಿಗೆ ಕಲ್ಪನೆ ಕುದುರಿ ಕಥೆಯಾಯ್ತು. 
ಮಾನವನ ಅನ್ಯಾಯವನು ಈಶ್ಟರ-ಶಕ್ತಿ 
ಹೀನಮಾರ್ಗದಲಿ ಅಂತೂ ಗೆದ್ದ ಉಪ-ಯುಕ್ತಿ 
ದೇನರ ಹೆಸರಿನಲ್ಲಿ ಓ ಇದು ಅಚಾತುರ್ಯ! 
ಬಿದ ನನು ಇಲ್ಲಿ, ಕಂಡಂತೆ, ಧರ್ಮದ ಸೂರ್ಯ! 


೧೬ 


ದೀಪಾವಳಿ 


ನಕ್ಕಂತೆ ಇರುವ ಸಿರಿಮೊಗವೆ !--ಅದಕೆ 
ತಕ್ಕಂತೆ ಇರುವ ಕಣ್‌ ಬೆಳಕ! 
ನಿಂತಂತೆ ಕಾಣುವ ನಿರಾತಂಕ ದೀಪನೆ! 
ಅಂತರಂಗದ ಜೀವ ನದಿಯೆ! 


ನಕ್ಫಂತೆ ಇರುವ ಸಿರಿಮೊಗನೆ [-ಹೂಗೆನ್ನೆ- 
ಗುಕ್ಳುವಂತಿರುವ ನೊರೆಹಾಲೆ ! 
ತಂತಿಯಲಿ ಇಂಪು ಹರಿದಂತೆ ಈ ಮನೆಯೊಳಗೆ 


ಸಂತಸದ ನೆಲೆಯಾದ ಚೆಲುವೆ ! 


ನಕ್ಸಂತೆ ಇರುವ ಸಿರಿಮೊಗವೆ !__ ಚೆಂದುಭಿಗೆ 
ಚಿಮ್ಮಿ ಬಹ ನೀಣೆಯೊಳದನಿಯೆ ! 

ತುಂಬು ಹೆರಳಲಿ ಹಿಡಿದೆ ಹಂಬಲದ ಹೊಸ ಹೂನೆ, 
ಅಲ್ಲೆಲ್ಲ ನಿನ್ನ ಸರಿಮಳನವೆ | 


ದೀಪವನು ಹೆಚ್ಚಿ ಬಹ ಹೆಣ್ಣೆ (ಆ ಬೆರಳೆ 
ಮಿಂಚಿನಲಿ ಬಳ್ಳಿ ಬರೆದಂತೆ. 

ಹಣತೆಗಳ ನಡುವೆ ಹೊಂಬೆರಳು ಹರಿದಾಡುತಿದೆ 
ನೀಣೆಯಲಿ ಬೆರಳು ಬರುವಂತೆ. 


ಎಷ್ಟೊಂದು ತಾರೆಗಳು ಮೇಲೆ, ಗಗನದಲಿ! -- 
ಎಷೊಂದು ಬೆಳಕು ಭೂಮಿಯಲಿ ! 
ಹೆಬ್ಬದಲಿ ತೊಳೆದಿಟ್ಟ ಈ ಬದುಕೆ ಬೆಳಕಾಗಿ 


ಹೂವಾಯ್ತು ನಿನ್ನ ಪ್ರೇಮದಲಿ. 


ಹಣತೆಯನು ಹಚ್ಚಿ ಬಿಡು, ಬಾಗಿಲಲಿ ಇಟ್ಟು ಬಿಡು; 
ನಿನ್ನಿಂದ ದೀಪಾವಳಿ. 
ಬರುವ ಸಡಗರದಲ್ಲೆ ಮುತ್ತೊಂದ ಕೊಟ್ಟು ಬಿಡು, 
ನೊಡೆನೆಂಡು ನಗುತ ಹೇಳಿ. 
೨ 


ಬೆಳಗಿನ ತೋಟದಲ್ಲಿ 


ಬಳ್ಳಿಯ ಬೆರಳಲಿ ಹೂನೊಂದಿತ್ತು 
ಉಂಗುರವಿಟ್ಟಿಂತೆ. 

ಹೂವಿನ ತುಟಿಯಲಿ ಹನಿಯೊಂದಿತ್ತು 
ಮುತ್ತೊಂದಿಟ್ಟಿಂತೆ. 


ನೀರಿನ ಹನಿಯೇ ಕಾಮನಬಿಲ್ಲಿನ 
ಕಂಬನಿಯಾಗಿತ್ತು. 

ಹೊನಿನ ಸುತ್ತಾ ಹರಡಿದ ಹುಲ್ಲಿನ 
ಹಸುರಿನ ಹಾಸಿತ್ತು. 


ಹನಿಗಳೆ ಹಿಡಿಯುತ ಕುಡಿಯುತ ಕೋಗಿಲೆ 
ಬಾಯನು ತೆರೆದಿತ್ತು. 

ಬಳ್ಳಿಯ ಹೂವಿನ ಬೆಳ್ಳಿಯ ಬಾಗಿಲೆ 
ಹಾಡಿಗೆ ತೆರೆದಿತ್ತು. 


ಭೂಮಿಯ ಉದಯದ ಭವ್ಯಾನಂದದ 
ಮಣ್ಣಿನ ಹೊಸ ಗಾಳಿ 

ಮೊದಲಿನ ಮಕ್ಕಳ ತೊದಲಿನ ಕೇಕೆಯ 
ಉಂಗುರ ದನಿಗಳಲಿ 


ಕರೆದಿದೆ: "ನೋವೇ ಇಲ್ಲದ ಊರಿಗೆ 
ಎಲ್ಲಾ ಬರಬಹುದು. 

ಕನಸಿನ ಹಸುವಿನ ಹಾಲೂ ಮಧುರವೆ? 
ಹಾಗೂ ಇರಬಹುದು. 


ಶಿವರಾಮರಾಯರು 


ಶಿವರಾಮರಾಯರು ಹೆಸರಾಂತ ಲಾಯಕ್ಕು 
ವ್ಯವಹಾರ ಭೂಮಿಯಲಿ ಕಾಮಧೇನು; 

ಬೆಟ್ಟಿಗಲ ಜರತಾರಿಯಂಚಿನ ರುಮಾಲೇನು, 
ರಟ್ಟೆ ಯಪ್ಪ ಇರುವ ಮಾಸೆಯೇನು! 


ಮೇಲ್ಮನೆಯ ಮೆಲ್ಲನಿಯ ಶಿನರಾನುರಾಯೆರು. 
ಮೈಬಣ್ಣ ಕೆಂಪಿನ ಗುಲಾಬಿಯಂತೆ ; 

ಸತ್ಯವಂತರಿಗಿವರು ಸುಲಭದಲಿ ರಾಯರು 
ಇನರಿದ್ದ ಕಡೆ ಗೆಲ್ಬು ಸಿದ್ಧವಂತೆ. 


ಶಿನರಾಮರಾಯರು ತುಂಬಿರುವ ಸಂಸಾರಿ; 
ಹತ್ತೂರ ಮುಂದಾಳು, ಮುತ್ತು ಇವರು. 

ಕೈಹಿಡಿದ ಮಡದಿಯೋ ಸಂಕ್ಷಿಪ್ತ ಗಾಂಧಾರಿ. 
ಸಂಸಾರಸಾಗರನ ದಾಟುತಿಹರು. 


ಶಿನರಾಮುರಾಯರು ಅದೃಷ್ಟ ಶಾಲಿಗಳೆನ್ಟಿ! 
ಆಗರ್ಭ ಶ್ರೀಮಂತರೆನುವ ಬಿರುದು. 

ಹತ್ತೂರ ಗೋಜೆಲ್ಲ ಇವರ ಮನೆ ಬಾಗಿಲಲಿ 
ಇತ್ಯರ್ಥನಾಗುವುದು, ದಾರಿ ಹೊಳೆದು. 


ಶಿವರಾಮರಾಯರು ತುಂಬ ಖಂಡಿತವಾದಿ ; 
ಮಂದಹಾಸನೆ ಇವರ ಸಿರಿ ಬಾವುಟ, 

ನಿರ್ಭಯದಿ ಬಳಸುವರು "ಕೋಡು'ಗಳ ಕಾಡಿನಲಿ; 
"ಕೋಟಣಿಗೂ ಹಿತವಂತೆ ಇವರಾವುಟಿ, 


ರಜನಿದ್ದ ಸಂಜೆಯಲಿ ಒಳಮನೆಯ ಬೆಳಕಿನಲಿ 
ಪುಸ್ತಕದ ಸಂಕ್ತಿಯಲಿ ನಲ್ಲಿ ಹೊದ್ದು ; 

ಕನ್ನಡಕದಂಚಿನಲಿ ಚಿಗಿವ ಕಣ್ಮಿಂಚಿನಲಿ 
ಮುದ್ದು ಮಗಳೇ ಇಳಿದು ಗುದ್ದುಕೊಡಲ್ಕು 


ಪತ್ರ ಓದುತ್ತಲೇ ಚರ್ಚೆ ಮಾಡುತ್ತಲೇ 
ಹೆಂಡತಿಯ ಸೂಚನೆಗೆ ಸನ್ನೆಮಾಡಿ, 

ಒಂದೆ ನದಿ ಎರಡು ಎತ್ತರಗಳಲಿ ಹರಿನಂತೆ, 
ಜೀವನವ ನಡಸುತ್ತ ಗೌರವದಲ್ಲಿ, 


ಗೆದ್ದವರನಾದರಿಸಿ ಸೋತವರ ಸಂತವಿಸಿ 
ತಾವು ಎರಡೂ ಕಡೆಗೆ ಬಂಧುವೆನಿಸಿ 

ದೇವರಿಗೆ ಕೈಮುಗಿಸಿ ಸ್ನೇಹಗಳ ತಲೆಯುಳಿಸಿ 
ಅಲ್ಲಲ್ಲಿಗಂದಂದೆ ಗಂಟು ಬಿಡಿಸಿ, 


ಶಿನರಾನುರಾಯರು, ಹೆಸರಾಂತ ಲಾಯರು 
ತಮ್ಮ ಹೊರೆಯೇ ತನ್ಮು ಬೆನ್ನಿಗಿರಲು, 
ಸುಮ್ಮನಿರಲಾರದೆಯೆ ಅವರಿನರ ದುರಿತನನು 
ಆಧುನಿಕ " ಆಟ್ಲಾಸಿನಂತೆ' ಹೊತ್ತು 
ಭಗವಂತನಡಿಯಮೇಲಗಣಿತ ವ್ಯೂಹೆದಲಿ 
ಬಣ್ಣ ಬಣ್ಣದ ಬುಗುರಿ ಆಡುತಿರಲು 
ಕಂತೆಗಳು, ಚಿಂತೆಗಳು, ಸಂತೆಗಳು ಸುತ್ತಾಡಿ 
ಇದ್ದಲ್ಲೆ ಬಿದ್ದಲ್ಲಿ ಬೀಳುತಿರಲು,— 
ಹೋರಾಡುತಿರುವರು. ಸಾಪ! ಇವರೊಬ್ಬರು ; 
ತಲೆ ಜೆಳ್ಳೆಗಾಗಿಹುದು ತೊಂದರೆಯಲಿ. 
ವಿಧಿನಿಯಮನಿದ್ದಂತೆ, ಹೋದ ಮಳೆ ಬಿದ್ದಂತೆ 
ನಡೆವುದೂರಿನ ಬಾಳು ತೋರಿಕೆಯಲಿ. 
ಈ ನಡುವೆ ಕಲೆಹಾಕಿ ಕಂಡ ಸಾತಾಳದಲಿ 
ಕಾಲಿಟ್ಟು ಬೀಳುವುಡು ಒಂದು ತಪ್ಪು. 
ಕ್ಲೀರಸಾಗರನೆಂದು ಹಾಡಿರಲಿ ಕನಿತೆಯಲ್ಲಿ 
ಕಡಲ ನೀರೆಲ್ಲಿಲ್ಲು ತುಂಬ ಉಪ್ಪು. 


ಎ೨೦ 


ದೊರ್ವಾಸರಿಗೆ 


ಮಹಾಭಾರತದ ಮುಹಾಮುನಿಗಳಲಿ ದೂರ್ವಾಸ 
ಅಪೂರ್ವ ನಿನ್ನ ಮಹಿನೆ. ವ್ಯಾಸ, ಕುನರವ್ಯಾಸ 
ಕಾಲ ಶಿಲೆಯಲ್ಲಿ ಕಡೆದಿಹರು ನಿನ್ನ ಅಶಾಂತ 

ಗ್ರೀಷ್ಮ ಮಧ್ಯಾಹ್ನ ಮೂರ್ತಿಯನು. ಆರ್ಯಾವರ್ತ 
ಒಂದು ಕಾಲದಲಿ ಆಶ್ರಮ ನಿಯಮ ಹದಗೆಟ್ಟು 
ತ್ಯಾಗದ ಮುಖದ ಮೇಲೆ ಭೋಗದೆ ಬಂಗು ಬರಲ್ಕು 
ನೀ ಬಂದೆ, ಖುಷಿ ಕುಲವ ಶಾಸದಿಂದಲೆ ತೊಳೆದೆ 
ಬೆಳಗಿದೆ, ನಿಲ್ಲಿಸಿದೆ ಧರ್ಮಾಸನದ ಮೇಲೆ... 


ಮುಚ್ಚಿದರೆ ಮುನಿಯೆಂದು ದೂರುತ್ತಲೇ ಇರಲಿ 
ನಿನ್ನ ನೆನೆಯಲು ಕೂಡ ಬಲವಿರದ ಹೆಂಬೇಡಿ, 
ವರ ಕೊಡುವ ಸಣ್ಣ ಕರುಣೆಗೆ ತೊತ್ತೆ ನೀನು? 
ಶಾಸವೇ ನಿನ್ನ ಭಾಗ್ಯದ ಕಾಮಧೇನು. 

ನೀನಿತ್ತ ಶಾಸದಿಂದೆಲೈ ಕಾಸನಿಂದಲೇ 
ಸರ್ವದನುನೋದೆಯನ ಕಂಡಳು ಶಕುಂತಲೆ, 


ಗಾಳಿ ಬೀಸುತ್ತಲ್ಲೆ ಬೀಸುತ್ತಲೇ ಇತು 


೧ 
ಗಾಳಿ ಬೀಸುತ್ತಲೇ, ಬೀಸುತ್ತಲೇ ಇತ್ತು; 
ಬಿಸಿಲು ಉರಿಯುತ್ತಲೇ, ಉರಿಯುತ್ತಲೇ ಇತ್ತು ; 
ಗುಡುಗಿ ಬಾನ್‌ ಮಿಂಚುರಿದು ಮಳೆ ಬೀಳುನಂತಿತ್ತು ; 
ಇನ್ನೊಂದು ನಿಮಿಷದಲಿ ಮಳೆ ಗಾಳಿಯಾಗಿತ್ತು. 


ಇನ್ನೊಂದು ನಿಮಿಷದಲಿ ಮಳೆ ಗಾಳಿಯಾಗಿತ್ತು : 
ಗಾಳಿ ಬೀಸುತ್ತಲೇ, ಬೀಸುತ್ತಲೇ ಇತ್ತು ; 


ಹೊಮುಡಿದ ಹುತ್ತದಲಿ ಹಾವು ಹೆಡೆ ತೆರೆದಿತ್ತು; 
ಹಳ್ಳ ಹರಿಯುತ್ತಲೇ, ಹರಿಯುತ್ತಲೇ ಇತ್ತು. 


ಹಳ್ಳೆ ಹರಿಯುತ್ತಲೇ, ಹರಿಯುತ್ತಲೇ ಇತ್ತು ; 
ಗಿಡದ ಹೂ ಒಂದೊಂದು ಉದುರುತ್ತಲೇ ಇತ್ತು ; 
ಗಾಳಿ ಬೀಸುತ್ತಲೇ, ಬೀಸುತ್ತಲೇ ಇತ್ತು; 


ಉಜಿಸಿಲ್ಲದೂರಿನಲಿ ಮಧ್ಯಾಹ್ನವಾಗಿತ್ತು. 


ಉಜಿಸಿಲ್ಲದೂರಿನಲಿ ಮಧ್ಯಾಕ್ನವಾಗಿತ್ತು ; 

ಹುಟ್ಟಿ ಬಾರದ ಕಂದ ತೊಟ್ಟಿಲಲಿ ಮಲಗಿತ್ತು; 

ಸಂತೋಷವೊಂದಿರದ ಸಂಸಾರ ಬೆಳೆದಿತ್ತು ; 
ಗಾಳಿ ಬೀಸುತ್ತಲೇ, ಬೀಸುತ್ತಲೇ ಇತ್ತು. 


೨ 
ಗಾಳಿ ಬೀಸುತ್ತಲೇ, ಬೀಸುತ್ತಲೇ ಇತ್ತು ; 
ಮನೆ ಮನೆಯ ಮುಂದೆಲ್ಲ ಭಿಕ್ಷುಕರ ದಂಡಿತ್ತು ; 
ಸೆಟ್ಟಿ ಯಲಿ ಬತ್ತ ಪಾತಾಳವನು ಕಂಡಿತ್ತು ; 
ಗಂಟಿಲೋ ತಂಬಟಿಯೊ ತಾಳವೋ ಕೊಂಡಿತ್ತು. 


ಗಂಟಲೋ ತಂಬಟಿಯೊ ತಾಳವೋ ಕೊಂಡಿತ್ತು ; 
ಗಾಳಿ ಬೀಸುತ್ತಲೇ, ಬೀಸುತ್ತಲೇ ಇತ್ತು; 
ಚಾಟಿಯ ಛಟೀರೆನಿಸಿ ಮಾರಿಯೂ ಬಂದಿತ್ತು ; 


ದಾಟಿ ಹೋಗಲು ದಾರಿ ಸುತ್ತಲೂ ಕಟ್ಟಿತ್ತು. 


ದಾಟಿ ಹೋಗಲು ದಾರಿ ಸುತ್ತಲೂ ಕಟ್ಟಿತ್ತು ; 
ಒಂದು ಹಿಡಿ ಅನ್ನಕ್ಕೆ ಬಾಳು ಆಳಾಗಿತ್ತು ; 
ಗುಳಿ ಬೀಸುತ್ತಲೇ, ಬೀಸುತ್ತಲೇ ಇತ್ತು; 


ಕುಳಿ ಬಿದ್ದ ಮುದಿಕೆನ್ನೆ ಕೆಟ್ಟ ನಗೆ ಬೀರಿತ್ತು. 


ಕುಳಿಬಿದ್ದ ಮುದಿಕೆನ್ಸೆ ಕೆಟ್ಟಿ ನಗೆ ಬೀರಿತ್ತು ; 
ಸಿರಿಲ್ಲದೊಂದು ಉತ್ಸವ ಮುಂದೆ ಸಾಗಿತ್ತು ; 
ನಗೆಯಿರದ ಬಲನಿರದ ಶಾಂತಿ ಕೈಮುಗಿದಿತ್ತು ; 
ಗಾಳಿ ಬೀಸುತ್ತಲೇ, ಬೀಸುತ್ತಲೇ ಇತ್ತು. 


ಸೀತೆಯ ಭಾಗ್ಯ 


ಸೀತೆಯೇ ಲೋಕಕ್ಕೆ ತಾಯಿ. ಸಾವಿರ ರಾಮ 
ತೂಗುವರೆ ಇವಳೆ ತೂಕಕ್ಕೆ? ರಾಮಾಯಣದ 
ಅಂಕಿತನೆ ಒಂದು ಅನ್ಯಾಯ ಸೀತೆಯ ಕಥೆಗೆ. 
ಯಾರಿಗಾ ಸೇತುಬಂಧನ? ಸೀತೆಯ ವ್ಯಥೆಗೆ? 
ಯಾರಿಗಾ ರಾಕ್ಷಸ ನಿನಾಶ? ಯುದ್ಧ ಮುಗಿಯಲ್ಕು 
ಸೆರಿತೆರೆದು ಬಂದ ಮಡದಿಯನು ಕ್ಸಿ ಹಿಡಿದವನು 
ಸಂಶಯದ ಓರೆಗಣ್ಣಿ ನಲಿ ನೋಡಿದಮೇಲೆ 

ಇನ್ನಾವ ಭಾಗ್ಯ ಉಳಿದಿತ್ತು ಸೀತೆಗೆ? ಇದಕೆ 
ಲೋಕನನು ಒಪ್ಪಿಸುವ ಕುಂಟು ಕಾರಣನೇಕೆ?... 
ಬೆಂಕಿಯಲಿ ನಿಂತು ಬೆಳ್ಳಿಂಗಳಾದಳು ಸೀತೆ. 


ಮಹಾಲಕ್ಷ್ಮಿ ಸೀತೆ. ಗಂಡಿಗೆ ಬಂದ ಸಂಶಯನೆ 
ಹೆಣ್ಣಿಗೂ ಬಂದು, ಒಂದೇ ಮಾತನಾಡಿದಳೆ? 
ಲೋಕ ಸಮ್ಮತಿಯ ಬೇಡಿದಳೆ? ಹೂ ಬಾಡದಡೆಯೆ, 
ಬಂದು ನಿಂತಳು ನಗುತ ರಾಘವನ ಜೊತೆಗೆ, 


ಅನ ದ್‌ ತಪೆ 
ಎ ಣಿ 


ಹುಟ್ಟಿದ್‌ ಮಳೇ ಹಾಳಾಗ್‌ಹೋಯ್ತು, 
ಸುಮ್ಮೇ ಗುಡುಗಿನ್‌ ಕೋಡಿ. 

ಅಕ್ಸೀ ಬೆಲೇ ಏರ್ತಾ ಹೋಯ್ತು 
ದುಡ್ಡಿನ ನೊಕಾ ನೋಡಿ. 


ಅಕ್ಸೀಗಿಂತ ಅಲಿದ್‌ ಕಲ್ಲೆ 
ಮುತ್ತಂಗಿತ್ತು, ತಣ್ಣೆ ! 

ಕಟ್ಟೊಂಡೋಳ್ಲಿಂತಿಟ್ಟೊಂಡೋಳೇ 
ಸುಂದ್ರೀ ಅಲೆ ಕಣ್ಣೆ 


ಒಲೇ ಕುರ್ಚಿೀಲನ್ನದ್‌ ತಪ್ಪೆ 
ತಲೇ ತೂಗ್ತಾ ಇತ್ತು : 

ಅಕ್ಸೀ ಮೊಕಾ ನೋಡಿದ್‌ ಕೂಡ್ಲೆ 
ಕುಣ್ಯೋದ್‌ ನಿಂತೇ ಹೋಯ್ತು ! 


ಕ್ಸೀ ಮೊಕಾ ಚಿಕ್ಲಾಗ್‌ಹೋಯ್ತು 
ತಂದೋರ್‌ ತೊಂದ್ರೇ ನೋಡಿ; 

ನಕ್ಕೋರ್‌ ಮೊಕಾ ಮೂರ್ತಾಸಾ ಯ್ತು 
ಇದ್ದೋರ ಸಂಕ್ಟಾ ನೋಡಿ. 


ಒಲೇ ಊದಿ - ತಲೇಗ್‌ ಬೂದಿ. 
. ಅಂತೂ "ಅನ್ನಾ? ಅಂದ್ರು ; 
ಕಸಾ ಗುಡ್ಸೀ ತಟ್ಟೀ ಹಾಕೀ 
ಊಟಕ್ಕೆಲ್ಲಾ ಬಂದ್ರು. 
ಗಿ 


ತೊಂಬತ್ತೊಂಬತ್‌ ಅಕ್ಕೀ ಬೆಂದ್ರೂ 
ಬೆಂದಿ್ಲಿಲ್ಲ ಕಲ್ಲು! 

ಉಣ್ತಾ ಇದ್ದೋರ್‌ ಹೊಡಿಯಾಕ್‌ ಬಂದ್ರೂ... 
ಕಲ್‌-ಕಡಿದಿತ್ತು ಹಲ್ಲು! 


ಮಾನಿ ಯವರೆ ಕವಿತೆ 


“ ಮಾಸ್ತಿಯವರಾಸ್ತಿ ಆ ಸಣ್ಣ ಕತೆಗಳೆ? ಎಂದು 
ಸಾಂಬಶಾಸ್ತ್ರಿಗಳ ಸಿದ್ದಾಂತ. ಕೇಶವಮೂರ್ತಿ 
" ಶ್ರೀನಿವಾಸರ ಕವಿತೆ ಒಣ ಗದ್ಯನೇ? ಎಂದು 
ಎಗರಿ ಬೀಳುವನು. ಈ ಸಂಶಯನೆ ಕನಿಕೀರ್ತಿ. 
ಪರಿಚಿತ ಕವಿಗಳೆಲ್ಲ ಬರಿದೆ ರಾರಾಜಿಸರು 
ಪ್ರಾಚೀನ ಪ್ರಾರಬ್ದ ಹೊತ್ತು. ಅದ ಹೊಗಳುವರು 
ಶ್ರೀರಿವಾಸರ ಕೃತಿಯನೇನೆಂದು ಮೆಚ್ಚುವರು? 
ಗಡವಿಲ್ಲ, ದಲ್ಲಿಲ್ಲ, ಮೇಣ್‌-ಬತ್ತಿ ಹೊಗೆಯಿಲ್ಲ; 
ಅಪ್ರಕೃತ ಸಂಸ್ಕೃತದವಾಂತರದ ಧಗೆಯಿಲ್ಲ. 
ಇಲ್ಲಿ ಜೀನನದಂತೆ ಕವಿತೆ: ಜೀವದ ಉಸಿರು 
ಮಳೆಬಿದ್ದ ಸಂಜೆ ಬೀದಿಯಲಿ ಸಾವಿರ ಬೆಳಕು, 
ಹಸುರು ನಗೆ, ಕೆಂಪು ಗಾಯಗಳು. ಬಂಡೆಯನುತ್ತು 
ಬೆಳೆದ ಮೂಗಿಂಗೆ ಈ ಸಹಜ ಕನಿತೆಯ ಮುತ್ತು 
ಗ್ರಾಹ್ಯವಾದೀತೆ? ಇದಕಿಲ್ಲ ಕವಿತೆಯ ಹೆಸರು! 


"ಶ್ಲೀ' ಅವರಿಗೆ 
೬) 


ಪ್ರಸನ್ನ ಶರದಿಂದುಮಂಡಲದಂತೆ "ಶ್ರಿಳಿ ಗುರುವೆ 
ನೀವೆನ್ನ ಹೈದಯನೀಠವನನೇರಿದಂತೆನ 

ನಿಮ್ಮ ಸಂಸ್ಕರಣೆ. ನಿಮ್ಮಿಂದ ಪಂಪನ ಜೊತೆಗೆ 
ಬಂದರಾ ಷೇಕ್ಸ್‌ಪಿಯರ್‌ ಸಾಫೊಕ್ಸೀಸ್‌ ಭಾಸರೆ ; 
ದೈನಹೆತ ಧನ್ಯಾತ್ಮನಾದನಶ್ವತ್ನಾ ನುನ್‌. 

ಇತ್ತ "ಇಂಗ್ಲಿಷ್‌ ಗೀತೆ ಹೊಸತೊಂದು ಲೋಕಮನ್‌ 
ಕನ್ನಡದ ಕಣ್ಣೆ ತೆರೆದಿತ್ತು ಸಂಪ್ರೀತಿಯಲಿ. 

ನಿಮ್ಮ ಸಿಂಹ ಧ್ವನಿಯೆ ಸಂಜಾಯ್ತು ಸಯಣದಲಿ. 
ಈಗ, ನೀನಂದು ಮುತ್ತಿಟ್ಟು ಮಾರಿದ ನೆಲವೆ 
ನಿಮ್ಮ ನೆನೆವಂತೆ ನನ್ನೆಣಿಕೆ. . ಆಂತಿರಬಹುದೆ? 
ಜ್ವಲಿಸುವ ನಸಂತನಿನೆ, ತಿಳಿನೀಲಿ ಗಗನನಿದೆ 

ಅರೆ ಯಾವುದಿಲ್ಲಿ? ಆರೆ ನಿನ್ಮು ದನಿಯೊಂದೆ ! 
ನಿಮ್ಮ ಸಿರಿ ದನಿಯೊಂದೆ, ಅರೆ ನಿಮ್ಮ ದನಿಯೊಂದೆ. 
ಆರಕೆಯನೆ ಸರ ಕಟ್ಟಿ ನಿಮ್ಮಡಿಗಳಿಗೆ ತಂದೆ. 


ವಿನ ಹೆಸರು 
ಹ 


ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ 
ಕೆಂಪಾಗಿ ನಿನ್ನ ಹೆಸರು. 

ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ 
ಬೆಳಕಾಗಿ ನಿನ್ನ ಹೆಸರು, 


ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ 
ಕಣ್ಣಲ್ಲಿ ನಿನ್ನ ಹೆಸರು. 

ತಾಯ ನೊರೆಯಲ್ಲಿ ಕರು ತುಓಯಿಟ್ಟು ಚೆಲ್ಲಿಸಿದ 
ಹಾಲಲ್ಲಿ ನಿನ್ನ ಹೆಸರು. 


ನವಿಲಿನ 


೭೬ 


ರ್ತಿಸು 
ಹೆಸರು. 
ಹೊರಟಿ ಪರಿಮಳದಲ್ಲಿ 


ಹೆಸರು. 


ಹೂಬನದ ಬಿಸಿಲಲ್ಲಿ ನ 
ಅಚ ನಿನ್ನ 

ಹೊಂದಾಳೆ ಹೊನಿನಲಿ 
ಉಯ್ಯಾಲೆ ನಿನ್ನ 

ಮರೆತಾಗ ತುಟಿಗೆ ಬಾರದೆ ಮೋಡ ಮರಿಯೊಳಗೆ 
ಬೆಳ್ಚಿಂಗಳೋ ನಿನ್ನ ಹೆಸರು. 

ನೆನೆದಾಗ ಕಣ್ಣ ಮುಂದೆಲ್ಲ. ಹುಣ್ಣಿ ಮೆಯೊಳಗೆ 
ಹೂಬಾಣ ನಿನ್ನ ಹೆಸರು. 


ನೀನೇ ಎದುರಿಗೆ ಬಂದಾಗ ನಿನ್ನಲ್ಲಿ 
ಕರಗುವ ಬಲು ಚಿಕ್ಕ ಹೆಸರು. 

ನೀನಿಲ್ಲದಾಗ ಈ ಮನೆಯಲ್ಲೆ ಮನದಲ್ಲೆ 
ಹೊಳೆಗಾಳೆಯಂತಲೆನ ಹೆಸರು. 


ಥಃ ಶಕ್ತ ಯಾರಿಗೆಂದು? 


ಹಾಸಿಗೆಯ ಹರಸಿರುವ ದುಂಡುನುಲ್ಲಿಗೆಯರಳೆ, 
ಆ ತುಂಬು ಹೆರಳ ಹೆಣ್ಣೆಲ್ಸಿ? 

ಬಿಳಿ ದಿಂಬಿನಂಚಿನಲಿ ಗೆರೆ ಬರೆದ ಕಾಡಿಗೆಯ್ದೆ, 
ಆ ದೀಪದುರಿಯ ಕಣ್ಣೆಲ್ಸಿ? 


ಅತ್ತ ಮಂಚದ ಕಳಗೆ ಬಿದ್ದ ಕಾಲುಂಗುರನೆ, 
ಆ ನನಿಲನಡೆಯ ಹೆಣ್ಣೆಲ್ಲಿ? 

ಬೆಳ್ಳಿ ಬಟ್ಟಿಲಿನೊಳಗೆ ಬಿಟ್ಟೊಂದು ಹನಿ ಹಾಲೆ, 
ನೀ ಕಂಡ ನನ್ನ ಕನಸೆಲ್ಸಿ? 


ಎದುರು ಹಾಸಿನಮೇಲೆ ತೆರೆದಿಟ್ಟ ನೀಣೆಯನು 
ಮಿಡಿದ ಆ ಮಿಂಚು ಬೆರಳೆಲ್ಲಿ? 

ತನ್ನ ಹಾಡಿಗೆ ತಾನೆ ಒಲಿದು ತಲೆದೂಗಿರಲು 
ಗೋಡೆಯಲಿ ಕೊನೆದ ನೆರಳೆಲ್ಲಿ? 


ತೆರೆದ ಸೆಟ್ಟಿಗೆ ಇಹುದು ತೆಕೆದಂತೆ ; ಬಾಚಣಿಗೆ 
ಕನ್ನಡಿಗೆ ಕಥೆಯ ಹೇಳುವುದು ; 

ಉರಿಯುತ್ತಲೇ ಇಹುದು ದೇವರೆದುರಿಗೆ ಹಣತೆ ; 
ಮನೆಯೇನೊ ತುಂಬಿದಂತಿಹುದು. 


ಮನೆಯೇನೊ ತುಂಬಿದಂತಿಹುದು; ಸುಳ್ಳು! ಇಲ್ಲ! 
ಸಾಕ್ಷಿಗಳ ನಂಬುನಂತಿಲ್ಲ. 

ಈ ನೋಟಡೊಳನೋನವ ದೇನರೊಬ್ಬನೆ ಬಲ್ಲ! 
ಗೌರಿ ಮನೆಯೊಳಗೆ ಇಲ್ಲ! -- 


ತಾಯಿ ಕರೆದರು ಎಂದು, ಹೋಗಿಬರುವೆನು ಎಂದು, 
ಸಂಜೆಗೂ ಮುಂದಾಗಿ ಬರುನೆನೆಂದು 

ಚಿಳೆಗಾಗ ನಡೆದನಳು--ಶಗ ತುಂಬಿದ ಇರುಳು 
ಬಂದಿಲ್ಲ. ಈ ಶಿಕ್ಷೆ ಯಾರಿಗೆಂದು? 


ನನ್‌ ಜನ 
ಖ್ಥಿ 


“ಗಂಡಯ್ಯ, ಗಂಡಯ್ಯ, ಬಿಡು ನಿನ್ನ ಚಿಂತೇಯ? 
ಪರದಾಟಿ ಸಾಕಿನ್ನು, ಮಹರಾಯ! 
ನಾ ನಿನ್ನ ಕೈಹಿಡಿದ ಹೆಂಡತಿಯೆ ಆಗಿರಲ್ಲಿ 
ನಿನ್ನ ನುನೆಯಾಳಲ್ಲ, ಸ್ವಾಮಿ!” 
ಎರಡರಲಿ ಒಂದೇನೊ ಆಳಾಗಿ ಇರಬೇಕು, 
ನನ್ನ ಚಿನ್ನಾ, ಓ ನನ್ನ ಚೆನ್ನಾ! 
ಆ ಆಳು ಗಂಡಿರಲೆ? ಹೆಣ್ಣಿರಲೆ?-- ಹೇಳಿಬಿಡು, 
ನನ್ನ ಕೈಹಿಡಿದ ರನ್ನಾ! 


“ಗಂಡಯ್ಯ, ಇನ್ನೂ ಇಹುದೆ ಈ ಹಳೆ ಬಿಂಕ 
ಅರಸುತನ ಆಳಬಾಳೆಂಬ? 
ನಾ ನಿನ್ನ ತೊರೆದೇನು! ಹಿಡಿ ನಿನ್ನ ಕಡೆ ಸುಂಕ; 
ಕೈಮುಗಿದೆ ಇರಲಿ ಆ ಜಂಬ!” 


ನೀ ತೊರೆಯೆ ನಾ ಕೆಟ್ಟೆ, ನೀರಿರದ ಗೋಕಟ್ಟೆ, 
ನನ್ನ ಚಿನ್ನಾ, ಓ ನನ್ನ ಚಿನ್ನಾ! 
ಬರುವುದೆಲ್ಲಾ ಬರಲಿ, ಗಂಡು ನಾನಂಜುನೆನೆ, 
ನನ್ನ ಕೈಹಿಡಿದ ರನ್ನಾ? 


“ಅಯ್ಯೊ! ನನ್ನೆಜಿ ಮುತ್ತೆ ನೀನೊಡೆದು ಹೋಗುವೆಯ ?- 
ಮಿತ್ತು ಹತ್ತಿರವಾಯ್ಕೆ ನನಗೆ? 

ಮಣ್ಣಿನಲಿ ಕುಳಿ ತೆಗೆದು ನೀನನ್ನನಿಡುವಾಗ, 
ಗಂಡಯ್ಯ, ಒದಗೀತೆ ಸಹನೆ!” 


ದೇವರಲಿ ನನಗಿನೆ ಅಪಾರ ನಂಬಿಕೆ ಭಕ್ತಿ, 
ನನ್ನ ಚಿನ್ನಾ, ಓ ನನ್ನ ಚಿನ್ನಾ ! 

ಒದಗೀತು ನನಗಂಥ ಅಳಲ ದಾಟುವ ಶಕ್ತಿ 
ನನ್ನ ಕೈಹಿಡಿದ ರನ್ನಾ 


"ಅಂತಾದರಳಿನಿನ ಮಹಾ ಮೌನದೊಳಗಿಂದ 
ನಾ ನಿನ್ನ ಶಾಂತಿಯನು ಕಾಡ ಬಹೆನು; 

ನಿದ್ದೆಯಲಿ ಮುಳುಗಿರುವ ನಿನ್ನ ಹಾಸಿನ ಸುತ್ತ 
ಬೊನ್ಮುರಕೃಸಗಳನು ಕುಣಿಸ ಬಹೆನು.” 

ನಾನಾಗ ನಿನ್ನಂಥ ಸತಿಯ ಕ್ಸ ಹಿಡಿಯುನೆನು 
ನನ್ನ ಚೆನ್ನಾ; ಓ ನನ್ನ ಚಿನ್ನಾ! 

ಆವಳ ಕಣ್ಣಿಗೆ ಹೆದರಿ ನರಕವೇ ಓಡುವುದು 
ನನ್ನ ಚಿನ್ನಾ ಓ ನನ್ನ ಚಿನ್ನಾ! 


— ROBERT BURNS: My Spouse Nancy 


ಲಳೆದೂ, ಎಳೆದೂ ಇರುಳು 


ಎಳೆದೂ, ಎಳೆದೂ ಇರುಳ್ಳು 
ತೂಗಿ ತಡೆದೂ ಬೆಳಗು, 
ನನ್ನೀ ಕೈಹಿಡಿದವಳು 
ಹಾಸಿಗೆ ಹಿಡಿದಿರಲು. 


`ಓಡಿಸಲಳವೇ ಚಿಂತೆ, 
ಬಿಡುನೇ ಬಳಲಿಕೆಗೆ 
ನನ್ನೀ ಜೀವದ ಕಣ್ಣು 
ಹಾಸಿಗೆ ಹಿಡಿದಿರಲು? 
ಎಳೆದೂ, ಎಳೆದ್ದೂ.., 


ಭರವಸೆ ಒಂದೂ ಇಲ್ಲ; 
ಅಂಜಿಕೆ ಭಯವೇ ಎಲ್ಲ. 
ಕಣ್ಣಿಗೆ ನಿದ್ದೆಯೆ ಮಾರಿ ; 
ತೆರೆಯುವ ಕನಸೆ ನಿಕಾರಿ. 
ಎಳೆದೂ, ಎಳೆದೂ... 


ಕಿನಿಗೊಡು ಭಗವತೃಸೆಯೇ, 
ಕರುಣೆಯನೂಡಿಸು ನನಗೆ, 
ಉಳಿದುದು ಎಲ್ಲಾ ನಿನಗೆ 
ಕಮಲೆಯನುಳಿಸಿಡು ನನಗೆ. 

ಎಳೆದೂ, ಎಳೆದೂ... 


— ROBERT BURNS: On Chloris 00% ul 


6 
ನನ ಚ್ಮ 


ಹಾಗೇ ನೋಡ್ತಾ ನೋಡ್ತಾ ಹೋದ್ರೆ 
ನನ್‌ ಲಚ್ಮೀನೆ ಒಳ್ಳ್ಯೋಳು | 

ಘಟ್ಟ್ಯಾಗೇನೊ ಮಾತಾಡ್ತಾಳೆ 
ಆದ್ರೂನೂನೆ ಒಳ್ಳ್ಯೋಳು | 


ಅವ್ಳೂ ಬಂದು ಸಿದ್ದೇ ಎಡ್ವಿ 
ಹದ್ದಾರ್‌ ವರ್ಷ ಹಾರ್ಟೋಯ್ತು | 
ವಿ 
ಸೇತ್ರೇ ಕೆಳ್ಗೆ ಕಲ್ಮಣ್‌ ಮುಟ್ಟಿ 
ಹೊನ್ಸೀರ್‌ ಕಾಲ್ವೆ ತುಂಬ್ಲೋಯ್ತು | 


ತುಂಬಿದ" ಕಾಲ್ಪೆ ತೋಟಕ್‌ ನುಗ್ಗಿ 
ಮೆ ಹಾ ಇ 
ಚಿನ್ನದ್‌ ಸೂಪ್ನಾ ಸುರ್ದಿತ್ತು | 
ಬೇಲೀ ಸುತ್ತಾ ಹೂವಿನ್‌ ಸುಗ್ಗಿ 
ಜೀವದ್‌ ಕಣ್ಣೇ ತೆರ್ಹಿತ್ತು | 


| ಹಳ್ಳ್ಯೋಳೂಂತಾ ಅನ್ನೋರನ್ನಿ 
ಒಳ್ಳೇ ಹೆಂಡ್ತಿ ನನ್‌ ಲಚ್ಮಿ | 

ಬೆಳ್‌ಜೆಳ್‌ಗಿದ್ದೋರ್‌ ಬೆಳ್ಳೊಂಡ್‌ಬರ್ಲಿ 
ಸಜ್ಬೇ ಬಳ್ಳಿ ನನ್‌ ಲಚ್ಮಿ | 


ತೊಟ್ಲೂ ಬಟ್ಲೂ ತಂದೋರ್ಯಾರು 
ಅವ್ಳೇ ತಾನೆ ನನ್‌ ಲಚ್ಮಿ | 

ಬಿಸ್ಸಲ್‌ ಮಳೇಲ್‌ ನಕ್ಕೋರ್ಯಾರು 
ನೊಂದೋರ್ಯಾರು ನನ್‌ ಲಚ್ಕಿ | 


ಹನ್ನೊಂದ್‌ ಘಂಟೀಗನ್ನಾ ಹಾಕಿ 
ಕಾಸಾಡೋಳೇ ನನ್‌ ಲಚ್ಮೆ | 
ಮಕ್ಕಳೆ ಲಾ ತೂಗಿ ಸಾಕಿ 


ಭಠ್ನ 
ಕ್ಸ ಜೇವ್ರೆ ನನ್‌ ಲಜ್ಮ | 


ಜೊತೇಲ್‌ಬಂದು ಮರೇಲ್‌'ನಿಂತು 
ನನ್ನೇ ನೋಡ್ತಾಳ್‌ ನನ್‌ಲಚ್ಮೆ | 
ಮೋಡದ್‌ಮರೇಲ್‌ ಮುಂಗಾರ್‌ಮಿಂಚು 
ಕಾಡಿನ” ತುಂಬಾ ನನ್‌ ಲಚ್ಕಿ | 


೩೫ 


ಉಸಿರಿನ ಹಡಗು 


ಕಾಲದ ಕಡಲಲಿ ಉಸಿರಿನ ಹಡಗು 
ತೇಲುತ ನಡೆದಿದೆ ಹಗಲೂ ಇರುಳೂ; 
ನೀರಲಿ ತೆರೆದಿದೆ ನಿಲ್ಲದ ದಾರಿ. 
ಎಲ್ಲಿಂದೆಲ್ಲಿಗೆ ಇದರ ಸವಾರಿ ! 


ಕಾಮನ ಕೋರುವ ಕಣ್ಣು ಇದಕ್ಕೆ, 
ಬಯಕೆಯ ಬೀರುವ ಬಾವುಟಿ-ರೆಕ್ಸೆ, 
ಕ್ಷುಧಾಗ್ನಿ ಹೊರಳುವ ತುಂಬದೆ ಹೊಟ್ಟೆ, 
ಹಾಹಾಕಾರದ ಹೆಬ್ಬು ಲಿ-ರಟ್ಟೈ. 


ಮುಡಿಯಲಿ ಗರ್ವದ ಹೊಗೆಯ ಕಿರೀಟಿ, 
ಮುಖದಲಿ ತಂಗಿದೆ ಮಕ್ಕಳ ನೋಟ, 
ಸುತ್ತಾ ಉತ್ತೆಸೆದಲೆಗಳ ಕಾಟ; 
ಮರುಭೂಮಿಯಲಿದು ತೆಂಗಿನ ತೋಟ. 


ಮಗುವಿದೆ ತಳ್ಳಿದೆ ಕಾಲಿಗೆ ಬಿದ್ದು ; 

ತಂದೆಯ ಉತ್ತರ: ಮತ್ತೂ ಗುದ್ದು. 
ಈ ಗತಿಯೇ ಹೆತ್ತವಳೇ ಇದ್ದೂ poe 
ಕರುಣೆಯ ಕರುಳಲಿ ಹುಟ್ಟದ ಸದ್ದು. 


ಇನಿಯನ ಎದೆಯಲಿ ಕೆನ್ನೆಯನಿಟ್ಟು 
ಕಣ್ತೆರೆವಿನಿಯಳ ಚೆಲುವನು ತೊಟ್ಟು 
ತುಂಬುತ್ತಲೆಯಿರೆ ಹಡಗಿನ ರೂಸ್ಯ 
ಕಡಲಿನ ಕಣ್ಣಿಗೆ ಏಕೋ ಕೋಪ! 


ಉಸಿರಿನ ಹಡಗಿದು, ಏನಿದರರಕೆ? 
ಉಸುರುವಂತಿಲ್ಲ.--(ಉಳಿಯುವ ಬಯಕೆ?) 
ಬರಿ ಕನಸಿದ್ಕು- ನಗೆ ನೋವಿನ ಬೆರಕೆ; 
ಅದೊ! ನೀರಿನ ಬಿರುಗಾಳಿಯ ಗೊರಕೆ. 


ಹಡಗಿನ ಪಾಡಿಗೆ ಕಡಲೇ ನಕ್ಕು 
ನೀರಿನ ಕೆನ್ನೆಗೆ ಬಂದಿಡೆ ಸುಕ್ಕು. 
ತೇಲುವ ಬಾಳಿಗೆ ಯಾರೋ ದಿಕ್ಕು? 
ಬೇಕು ಅದೃಷ್ಟನೆ ತೇಲುವುದಕ್ಕೂ 


ತೇಲುವುದೆಲ್ಲಾ ತೇಲುತ್ತಿರಲಿ! 
ಮುಳುಗುವುದೋ? ಸರಿ, ಮುಳುಗುತ್ತಿರಲಿ! 
ರವಿಯೂ ಮುಳುಗಲಿ! ಶಶಿಯೂ ಮುಳುಗಲಿ ! 
ಗೃ ಹತಾರೆಗಳೂ ಸುಮ್ಮನೆ ಮುಳುಗಲಿ |... 


ದಿಗ್ದಿಕ್ತಟಿಗಳ ಒಳಗೂ ಹೊರಗೂ 
ನೀಲ ನೀಳ ನಾಲಗೆಗಳನೆಸೆದ್ದು, 
ಜೀವದಾಸೆಗಳನೆಲ್ಲಾ ತೊಡೆದು 
ಎಲ್ಲಾ ಮುಗಿದರೆ, ತಾನೇ ಉಳಿದು, 


ತುಂಬಿ ತುಳುಕುತಿದೆ ಕಾಲ ಸಮುದ್ರ ; 
ಬದುಕಬಲ್ಲವನು ಒಬ್ಬನೆ, ರುದ್ರ. 
ತೇಲಬಹುದು ಈ ತುಂಬಿದೆ ಹಡಗು. 
ನಾಳೆ ಇದರ ಮನೆ ಆಳದ ಕೊರಗು. 


ಕಾಲದ ಕಡಲಲಿ ಉಸಿರಿನ ಹಡಗು 
ತೇಲುತ ನಡೆದಿದೆ ಹಗಲೂ ಇರುಳೂ; 
ನೀರಲಿ ತೆರದಿದೆ ನಿಲ್ಲದ ದಾರಿ. 
ಎಲ್ಲಿಂದೆಲ್ಲಿಗೆ ಇದರ ಸವಾರಿ? 


೩೭ 


ಪಂಪನಿಗೆ 


ಮೃದು ಸವನ ಸರಿಮಳೆದ ಅರಿಕೆಗೆಚ್ಚರಗೊಳಲಿ 
ಸುಮವೀಣೆ ! ಆ ನೀಣೆಯಿಂಚರದ ಕನಸಿನಲಿ 
ಶಿಕೆತೆರೆ ತೆರೆಯಲೊಂದು ರೂಪಕ ಸರೋನರೆಂ ! 
ಅಲ್ಲುಲಿವ ರಾಜಹಂಸಗಳ ಪಲ್ಲವಿ " ಸಂಪಂ'! 


ಸಂಸ, ನಿನ್ನಿಂಪಿನಚ್ಚರಿಯ ನುಡಿವೆಳಗಿನಿಂ- 
ದರಳ್ಳ ಮಲ್ಲಿಗೆ ಮಾವು ಕರ್ಬು ಗಿಳಿ ತುಂಬಿಗಳ 
ಜಲ್ಲೆ ನುನ ಜಲದ ಕಾಡಿನ ಸೊರ್ಕಿದಾನೆಗಳ 
ಬನವಾಸಿಬಳಗದೊಕ್ಕೆಯೆ ನಿನ್ನ ಸ್ಮಾರಕಂ ! 


ಕಾದದೆ ಇಳೆಯ ಕುಡದ ಕೌರವೇಂದ್ರನ ಚಲಂ, 
ಚಲಂ ಕುಲಂ ಎಂಬ ನೀರಕರ್ಣಾನೃತಂ, 
ಚಕ್ರಮಂ ಸಿಡಿಯೆನೆಂಬಾ ಚಕ್ರಿ ಚಕ್ರಮಂ 
ಶುಡುಕುವಂತಾಗಿಸಿದ ಗಾಂಗೇಯಸೌರುಸಂ,— 


ಲೋಕೋತ್ತರಂ ನಿನ್ನ ಲೌಕಿಕಂ. ಅಮೇಯಂ 
ಚಿರಂ ಸ್ಥಿರಂ ನಿನ್ನ ನಿಕ್ರಮಂ, ವಿಜಯಂ! 


ಸಣ ಸಂಗತಿ 
ಣ 


ನಟ್ಟರುಳ ಕರಿಮುಗಿಲ ಫೀರ್‌-ತುಂಬಿಗಳೆ ನಡುನೆ 
ಹುಣ್ಣಿಮೆಯ ಕಣ್ಣು ತೆರೆದಿದೆ. ತಾರೆ ಬಂದಿವೆ 

ಬಾನ ಬೀದಿಗೆ. ಅತ್ತ ಹಿಡಿದ ಸೋನೆಯ ಶ್ರುತಿಗೆ 
ಗಾಳಿಯೇ ಹಾಡುತಿದೆ. ಇತ್ತ ಈ ಮನೆಯೊಳಗೆ 
ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲಿ 
ಕಣ್ಣರ್ಧ ಮುಚ್ಚಿ ಮಲಗಿದೆ, ಅದೂ ಬರಿಮೈಲಿ ! 
ನಿದ್ದೆಗಣ್ಣಿನಲೆ ಪಕ್ಕದ ತಾಯಿ ಕ್ಸ ನೀಡಿ 

ಮತ್ತೆ ಹೊದಿಕೆಯನು ಸರಿಪಡಿಸುವಳು. ಮಗು ತಿರುಗಿ 
ಹೊದಿಕೆಯನೆ ಕಿತ್ತೆಸೆದು ಮಲಗುವುದು ಬರಿಮೈಲಿ; 
ಸಣ್ಣಗಿದೆ ದೀಪ ಎಲ್ಲೊ ಒಂದು ಮೂಲೆಯಲಿ. 


ಇದು ಸರಿಯೆ? ತಪ್ಪೆ ?- ಉತ್ತರವಿಲ್ಲ. ದೆಸೆ ದಿಸೆಗೆ 
ಎಲ್ಲ ಮಲಗಿಹರು ಮಾತಾಡದೆಯೆ, ನೋಡದಜಿಯೆ. 
ನಿದ್ದೆ ಎಚ್ಚರಗಳಲಿ ಪೊರೆನ ಕೈ ದುಡಿಯುತಿದೆ ; 

ಅದನು ಲೆಕ್ಕಿಸದೆ ಮಗು ಹೊದಿಕೆಯನು ಒದೆಯುತಿದೆ. 


ಮೊದಲ ಚರಣಗಳ ಸೂಚಿಕೆ 
ಅಕ್ಟಿಯಾರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಕ 
ಅಭಿಮನ್ಯು ವಧೆಗೆ ಖತಿಗೊಂಡ ಪಾರ್ಥನ ಕಂಡು 
ಈ ಧ್ವನಿಯೆ ಬೇರೆ; ಈ ನೋಟಿ ಚಂದ್ರನ ತೋಟಿ 
ಎಳೆದ್ಕೂ ಎಳೆದೊ ಇರುಳು * 
ಕಾಲದ ಕಡಲಲಿ ಉಸಿರಿನ ಹಡಗು ೨ 
ಗಾಲಿ ಉರುಳಿದಂತೆ. ಕಾಡಿನ ಕ 
ಗಾಳಿ ಬೀಸುತ್ತಲೇ ಬೀಸುತ್ತಲೇ ಇತ್ತು ಕ 
ಗಂಡಯ್ಯ, ಗಂಡಯ್ಯ ಬಿಡು ನಿನ್ನ ಚಿಂತೇಯ , 
ಚಿಂತೆಗೆ ಕಣ್ಣ ತೆತ್ತವಳೆ R 
ತಲೆಯ ಮೇಲಿನ ಹೆಜ್ಜೆ ಎಂದೋ ತೆರಳಿತು R 
ಶೋಟವಿದೆ ತನಗೆ ಸುಖಿ ತಾನು ಎಂದೆನು ಮೂಲಿ 
ನಕ್ಕಂತೆ ಇರುವ ಸಿರಿಮೊಗನೆ ! ಅದಕೆ ಕ 
ನಟ್ಟಿರುಳೆ ಕರಿಮುಗಿಲ ನೀರ್‌-ತುಂಬಿಗಳ ನಡುವೆ 
ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು 
ನೀರಿಗೆ ಬಿದ್ದ ಹೆಣ್ಣು ತಾವರೆಯ ತೆನೆಯಾಗಿ ಸ 
ಪ್ರಸನ್ನ ಶರದಿಂದುಮುಂಡಲದಂತೆ «ಶ್ರೀಗುರುವೆ 
ಬಳ್ಳಿಯ ಬೆರಳಲಿ ಹೂವೊಂದಿತ್ತು . 
ಮದುವೆಯ ಹೆಣ್ಣು, ನಾಳೆಯೆ ಮದುನೆ, ಇವಳೇಕೆ 
ಮಹಾಭಾರತದೆ ಮಹಾ ಮುನಿಗಳಲ್ಕಿ ದೂರ್ನಾಸ 
«ಮಾಸ್ತಿ ಯವರಾಸ್ತಿ ಆ ಸಣ್ಣಕತೆಗಳೆ' ಎಂದು . 
ಮೃದುಪನನ ಪರಿಮಳದ ಅರಿಕೆಗೆಚ್ಚರಗೊಳಲಿ ಇ 
ಶಿವರಾಮುರಾಯರು ಹೆಸರಾಂತ ಲಾಯರು 
ಶ್ರೀಕೃಷ್ಣನಂತೊಂದು ಮುಗಿಲು 
ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ 
ಸೀತೆಯೇ ಲೋಕಕ್ಕೆ ತಾಯಿ. ಸಾವಿರ ರಾಮ 
ಹಾಗೇ ನೋಡ್ತಾ ನೋಡ್ತಾ ಹೋದ್ರೆ 
ಹುಟ್ಟಿದ್‌ ಮಳೆ ಹಾಳಾಗ್‌ ಹೋಯ್ತು 
ಹಾಸಿಗೆಯ ಹೆರಸಿರುವ ದುಂಡು ಮಲ್ತಿಗೆಯರಳೆ . 


೧೬ 
೧೧ 
ಷಿಪ್ಲಿ 
ಪ್ಲಿ೬ 
೧ಷ್ಠಿ 
೨೨ 


ಷ್ಲಿ೧ 


೧೭ 
ಷಿ 


ವಿಲಿ 
೧೮ 


೨೧ 
೨೭ 
೨೭ 
೧೯ 
೧೨ 
೨೯ 
೨೪ 
೩೪ 
೨೫ 
ತಿಂ 


